|| ಶ್ರೀಮತೇ ರಾಮಾನುಜಾಯ ಮು 


ಸಂಪುಟ : 4, ಸಂಚಿಕೆ : 5 


|| ಶ್ರೀಮತೇ ನಿಗಮಾಂತ ಮಹಾದೇಶಿಕಾಯ ನಮ: ॥॥ 


ಶ್ರೀ ಪ್ಲವನಾಮ ಸಂವತ್ತರ, ಶುಕ್ಷ ಪಕ್ಷ, ಭರಣಿ ನಕ್ಷತ್ತ (14-4-2021) ಬುಧವಾರ 
ತೀ ೧೧ ) 0) 


NENTETER TC EDEN ITE 4 





ರಂಗನಾಧಪದತಾಣ ದಯಾಪೂರ್ಣಾs:ನಘಾ ಸತೀ | 
ಷಂಸಸಂದೇಶನಾವಮ್ಸೀ ಯಾ ಪತ್ರಿಕಾ ಲಸತಾಡ್‌ ಸದಾ ॥ 


ಧನವ ಅಡ 


Ko Ag) 


ನಮ್ಮಲ್ಲರ ಜೀವನದಲ್ಲಿ ದಿನನಿತ್ಯದ 
TE ಕಾರ್ಯಗಳನ್ನು ನಿರ್ವಹಿಸಲು ಆಹಾರವು 
$48 | ಬಹುಮುಖ್ಯ ಪಾತ್ರ ವಹಿಸುತ್ತದೆ. 
; | | ಯಾವುದೇ ಎರ ರುಚಿಸುವುದು 
Wi ಅದಕ್ಕೆ ಬಳಸುವ ಪದಾರ್ಥದಿಂದ 
ಸ ಮಾತ್ರವಲ್ಲ, ಯಾವಾಗ ಅದರ ಜೊತೆಗೆ 


ಪ್ರೀತಿ, ಭಕ್ತಿ ಸೇರುತ್ತದೆಯೋ ಆ ಊಟಕ್ಕೆ 


ಬೆಲೆ ಜಾಸ್ತಿ. ಹೋಟಲಲ್ಲೂ, 
ಮನೆಯಲ್ಲೂ, ದೇವಸ್ಥಾನದಲ್ಲೂ ಊಟ "ಸಿಗುತ್ತದೆ. ಮೂರು ಕಡ 
ಬಳಸುವ ಪದಾರ್ಥ ಒ೦ದೇ. "ಆದರೆ ಅದರ "ಒಳಗಿರುವ ಭಾವ 
ಭಿನ್ನವಾಗಿರುತ್ತದೆ. ಹೋಟೆಲ್ಲಿನಲ್ಲಿ ಮಾರಲು ಎಂದು, ಅಮ್ಮನು 
ಮಗುವಿನ ಶಾರೀರಿಕ, ಮಾನಸಿಕ ಬೆಳವಣಿಗೆಗೆ ಎಂದು 
ದೇವಸ್ಥಾನದಲ್ಲಿ ಊಟವನ್ನು ಪ್ರಸಾದದ ರೂಪದಲ್ಲಿ ಭಕ್ತಿಭಾವದಿಂದ 
ಮಾಡಲಾಗುತದೆ. ೫) ಆಹಾರವು ಬೇರೆ "ಬೇರೆಯಾಗಿ 
ರುಚಿಸುತ್ತವೆ. ಭಗವಂತನನ್ನು ಸ್ಮರಿಸುತ್ತ ಆಹಾರವನ್ನು ಸ್ವೀಕರಿಸಬೇಕು 
ಎಂಬುದು ನಮ್ಮ ಯಷಿಮಹರ್ಷಿಗಳು ಕೂಟ್ಟ ಸಂಸ್ಕಾರ. 


ಆಹಾರವನ್ನು ಹೇಗೆ, ಯಾವಾಗ, ಎಲ್ಲಿ ಸ್ವೀಕರಿಸಬೇಕು ಎಂಬುದಕ್ಕೆ 


ನಮ್ಮ ಆಚಾರ್ಯರು ತಿಳಿಸಿದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ನಾವು 


ಪಾಲಿಸುತ್ತಿದ್ದೇವೆ ಎಂದು ನಾವೇ ಯೋಚಿಸಬೇಕಾಗಿದೆ. ನಮ್ಮ 


ಆಹಾರ, ವಿಚಾರ ಒಂದಾದರೆ ಹಲವು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ. 
ಹಲವು ವಿಚಾರಗಳು ತಿಳಿದಿದ್ದರೂ ನಾವು ಆಚರಣೆಗೆ ತರಲು 


ಯೋಚಿಸುತ್ತೇವೆ. ಅದರಲ್ಲಿ ಒಂದಾದ ಆಹಾರದ ಬಗ್ಗೆ ತಿಳಿದು ನಮ್ಮ 


ಮುಂದಿನ ಫೀಳಿಗೆಗು ತಿಳಿ ಹೇಳಿ ಭಗವಂತನ ಕೃಪೆಗೆ ಪಾತ್ರರಾಗಿ 
ಸನ್ಮಾರ್ಗದಲ್ಲಿ ನಾವೆಲ್ಲರು ಸಾಗೋಣ. 


“ಶ್ರೀಮತೇ ರಾಮಾನುಜಾಯ ನಮಃ” 











For Feedback and 


01111111005 mail 115 at : 





| ಶ್ರೀ ॥ 


ಪರಿಸ್ಫುರನ್ನೂಪುರ ಚಿತ್ರಭಾನು- 
ಪ್ರಕಾಶ ನಿರ್ಧೂತ ತಮೋನುಷಂಗಾಂ | 
ಪದದ್ವಯೀಂ ತೇ ಪರಿಚಿನ್ನಹೇಂತಃ 
ಪ್ರಬೋಧ ರಾಜೀವ ವಿಭಾತ ಸಂಧ್ಯಾಂ | 


“We worship, contemplate ever uninterruptedly, on the 
Twin -feet of Lord Hayagreeva” says Swamy in this verse. 
Such a contemplation, meditation, deep dhyana, has a 
great potency. The Lord's anklets , radiating a brilliance, 
especially in different light - colours, would prove a kind 
of figurative sunrise! This metaphorical sunlight will 
dispel our internal darkness - namely, nescience, marked 
by ignorance, vagueness of understanding, doubts, 
confusions, wrong conceptions, etc. The sunrise makes a 
lotus; waking up my mind figuratively. 


We therefore, join together, meditate on the Lord” sTwin- 
Feet without any interruption. 





HH 5/1 Paravakottai 
Chinna Andavan 








Yathiraja Vedanta Trust 





ಶ್ರೀ ವೇದಾಂತ ದೇಶಿಕರ ಶ್ರೀ ಪಾದುಕಾ ಸಷಹಸ 


ಸ್ವಚ್ಛಾಕಾರಾಂ ಸ್ವರಯುವತಯಃ ಸ್ಪಪ್ರತಿಚ್ಛಂದಲಕ್ಟ್ಯಾತ್‌ 
ಗಾಹಂತೇ ತ್ವಾಂ ಪ್ರಣತಿಸಮಯೇ ಪಾದುಕೇ! ಸಾಭಿಮಾನಾಃ | 
ಸ್ತ ೇರತ್ನಾನಾಂ ಪರಿಭವವಿಧಾ ಸೃಷ್ಟಿಮಾತ್ರೇಣ ದಕ್ಷಾ ೦ 

ನೀಚೈಃ ಕರ್ತುಂ ಸರಸಖ ಮುನೇರೂರ್ರಶೀಮೂರುಜಾತಾಂ ॥ 


ಶ್ರೀ ವೇದಾಂತ ದೇಶಿಕರ ಶ್ರೀಪಾದುಕಾಸಹಸ್ರದ 32 ಪದ್ಧತಿಗಳಲ್ಲಿ 
ಬಿ೦ಬಪ್ರತಿಬಿ೦ಬ ಪದ್ಧತಿಯಲ್ಲಿ ಬರುವ ಶ್ಲೋಕವಿದು. 


ಹಿಂದೆ ಒಂದು ಕಾಲದಲ್ಲಿ “ನಾರಾಯಣ” ಎಂಬ ಹಸರಿನ 
ಮಹರ್ಷಿಯೊಬ್ಬರು ತಪಸ್ಸು ಮಾಡುತ್ತಿದ್ದಾಗ, ದೇವೇಂದನು ಆ 
ತಪಸ್ಸನ್ನು ಭಂಗ ಮಾಡಲು ಅಪ್ಪರ ಸ್ತ್ರೀಯರನ್ನು ಕಳುಹಿಸುತ್ತಾನೆ. 
ಕಲವು ಅಪ್ಸರೆಯರು ಖುಷಿಯ ಹತ್ತಿರ ಹೋದಂತೆ, ನಾರಾಯಣ 
ಮಹರ್ಷಿಯು ತಮ್ಮ ತೊಡೆಯನ್ನ ತಟ್ಟದರು. ಅದರಿ೦ದ ಊರ್ವಶಿ 
ಎಂಬ ಸುಂದರವಾದ ಅಪ್ಪರೆಯು ಉಂಟಾದಳು. ಊರು ಎಂದರೆ 
ತೊಡೆ, ಮಹರ್ಷಿಯ ತೊಡೆಯಿಂದ ಉಂಟಾದವಳು, ಆದ ಕಾರಣ, 
ಅವಳನ್ನು ಊರ್ವಶೀ ಎನ್ನುತ್ತಾರೆ. ಇವಳ ಸೌಂದರ್ಯವನ್ನು 
ನೋಡಿ ಇಂದ್ರನು ಕಳುಹಿಸಿದ ಅಪರೆಯರು ನಾಚಿ, ಅವಮಾನ 
ಪಟ್ಟು ಓಡಿಹೋದರೆಂದು ಪುರಾಣಗಳು ಹೇಳುತ್ತದೆ. 


ಈಗ ಅದೇ ಸ್ತ್ರೀಯರು ಭಗವ೦ತನನ್ನು ನಮಸ್ಕರಿಸಲು ಬ೦ದಾಗ 
ಭಗವಂತನು ಧರಿಸಿರುವ ಪಾದುಕಾದೇವಿಯಲ್ಲಿ ಅವರ 
ಪ್ರತಿಬಿಂಬಗಳು ತೋರುತ್ತದೆ. ಇವನ್ನು ನೋಡಿದರೆ, ಹಿಂದೆ 
ಊರ್ವಶಿಯಿಂದ ಅವಮಾನಗೊಂಡು ಕಷ್ಟಪಟ್ಟ ಕಾರಣ ಅದೇ 
ಊರ್ವಶಿಯನ್ನು ತಾವೂ ಅವಮಾನಿಸುವುದಕ್ಕಾಗಿ, ಅವಳಿಗಿ೦ತಲೂ 
ಸೌಂದರ್ಯವನ್ನು ಪಡೆಯುವುದಕ್ಕಾಗಿ ಅವರಿಗಿಂತಲೂ 
ಉತ್ತಮವಾದ ಪಾದುಕಾದೇವಿಯನ್ನು ಆಶ್ರಯಿಸಿದಂತೆ ತೋರುತ್ತಿದೆ 
ಎಂದು ಆಚಾರ್ಯರು ವರ್ಣಿಸುತ್ತಾರೆ. 





ಏಕಾಮೇಕಃ ಕಿಲನಿರವಿಶತ್ಪಾದುಕೇ ದ್ವಾರಕಾಯಾಂ 

ಕ್ರೀಡಾಯೋಗೀ ಕೃತಬಹುತನು; ಷೋಡಶಸ್ತೀ ಸಹಸ್ರೇ | 

ಶುದ್ಧೇದೇವಿ ತ್ರದುಪನಿಹಿತೇ ಬಿಂಬಿತೋ ರತ್ನಜಾಲೇ 

ಭುಂಕ್ತೇ ನಿತ್ಯಂ ಸ ಖಲು ಭವತೀಂ ಭೂಮಿಕಾನಾಂ ಸಹಸ್ರ 1 

ಬೌಗವಂತನಂ 
ಅವತರಿಸಿದಾಗ, ತಾನೇ ನಿರ್ಮಿಸಿದ 
ದ್ವಾರಕಾ ಪಟ್ಟಣದಲ್ಲಿ ತಾನು 
ಕ್ರೀಡಾಲೋಲನಾದ ಕಾರಣ ಹದಿನಾರು 
ಸಾವಿರ ಸ್ತ್ರೀಯರನ್ನು ವಿವಾಹವಾಗಿ 
ಒಬ್ಬಳನ್ನು ಒಬ್ಬನಾಗಿ, ತಾನು 
ಹದಿನಾರು ಸಾವಿರ ಶರೀರವನ್ನು 
ಪಡದು ಅನುಜಭವಿಸಿದವನಂತೆ; 
ಶರೀರವೆಂದರೇ ಅದು ದಿವ್ಯಮಂಗಳ 
ವಿಗಹ. ಈಗ ಭಗವಂತನ ಪ್ರತಿಬಿಂಬವು ಪಾದುಕಾದೇವಿಯಲ್ಲಿ 
ತೋರುವಾಗ, ಪಾದುಕೆಯಲ್ಲಿ ಅನೇಕ ರತ್ನಗಳಲ್ಲಿ ಭಗವಂತನು 
ಪ್ರತಿಬಿಂಬಿಸುವುದರಿಂದ ಎಷ್ಟು ಪ್ರತಿಬಿಂಬವು ಅಷ್ಟು ರೂಪಗಳನ್ನು 
ತಾಳಿ ಅವಳೊಬ್ಬಳನ್ನೇ (ಪಾದುಕಾದೇವಿಂಡುನ್ನೇ) 
ಅನುಭವಿಸುವಂತಿದೆ. 

ಅಂದರೆ, ಹಿಂದೆ 16 ಸಾವಿರಕ್ಕೆ ತಾನೂ ಒಬ್ಬಳಿಗೆ ಒಬ್ಬನಾಗಿ 16 
ಸಾವಿರ ರೂಪಗಳನ್ನು ಪಡೆದು ಅನುಭವಿಸಿದ. ಈಗ 16 
ಸಾವಿರಕ್ಕಿಂತಲೂ ಮೇಲ್ಪಟ್ಟ ರೂಪಗಳನ್ನು ತಾಳಿ 
ಪಾದುಕಾದೇವಿಯೊಬ್ಬಳನ್ನೇ ಅನುಭವಿಸಲು ಹೋದಂತೆ ಕಾಣುತ್ತದೆ 
ಎಂದು ಆಚಾರ್ಯರ ಅದ್ಭುತವಾದ ವರ್ಣನೆ. 


ಶ್ರೀಕೃಷ್ಣನಾಗಿ 


ಹಾ | 
' 
| 
& 

ಈ. ' ¥) ಟೆ N 
& | 
we” 6 

| ಛೆ 


ಹಾ 





ಉ.ವೇ. ಭರತ್‌ ಭಟ್ಟರ್‌ 








ಈಶಾವಾಸ್ಯೋಪನಿಷತ್‌ 
(ಮಂತ್ರಗಳ ಕಿರುಪರಿಚಯ) 


ಮಂತ್ರ -೨ ಕರ್ಮಗಳು ಎರಡು ಬಗೆ- ನಿತ್ಯ ಮತ್ತು ನೈಮಿತ್ತಿಕ. ಸ್ನಾನ 
ಸಂಧ್ಯೋಪಾಸನೆ ಇತ್ಯಾದಿ ನಿತ್ಯ ಕರ್ಮಗಳು. ನಿಮಿತ್ತದಿಂದ ಬರುವ 
ಕರ್ಮಗಳು, ಅಂದರೆ ಸಂಕ್ರಮಣ, ಅಮಾವಾಸ್ಯೆಇತ್ಯಾದಿ ನೈಮಿತ್ತಿಕ 
ಕರ್ಮಗಳು. ಇವೆರಡೂ ಆಜ್ಞಾಕರ್ಮಗಳು. ಇವು ತಪ್ಪಬಾರದು. 
ಇವುಗಳನ್ನು ಆಚರಿಸುವಾಗ ಕರ್ತೃತ್ವತ್ಯಾಗ, ಸಂಬಂಧತ್ಯಾಗ ಮತ್ತು ಫಲ 
ತ್ಯಾಗದೊಂದಿಗೆ ಅಂದರೆ, “ಅದುತನ್ನದು ಎಂಬ ಸಂಗ, ಅದರ ಫಲ ತನಗೆ 


ಎಂಬ ಆಸೆ, ಅದರಕರ್ತೃತಾನೇ ಎಂಬ ಅಹಂಕಾರ' ಇವುಗಳನ್ನು 
ಬಿಟ್ಟುತಾನು ಬದುಕಿರುವವೆರಗೂ ಕರ್ಮವನ್ನು ಆಚರಿಸಬೇಕು. ಆಗ ಅವು 
ಬಂಧನವಾಗುವುದಿಲ್ಲ ಎಂಬುದನ್ನು 'ಕುರ್ವನ್ನೇವೇಹ....' ಎಂಬ 
ಮಂತ್ರವು ತಿಳಿಸುತ್ತದೆ. 


ತ್ಮಾ ೫೫/೫೯: | 
afer seeded | 6-3) 


ಟೂ ಇಟ 2 ಟಾ ಟೋ 2? 


2 





- ಡಾ॥ ಎ. ಶ್ರೀನಿವಾಸ ರಂಗನ್‌ 


ಈ ಲೋಕದಲ್ಲಿ ವಿಹಿತವಾದ ಕರ್ಮಗಳನ್ನು ಮಾಡುತ್ತಲೇ ನೂರು 
ವರುಷಗಳು ಜೀವಿಸಲು ಇಚ್ಚಿಸಬೇಕು. (ಹೀಗೆ ಕರ್ತವ್ಯ ನಿಷ್ಠೆಯಲ್ಲಿರುವ) 
ನಿನಗೆ ಬೇರೆ ರೀತಿಯಾದ ಜೀವನವು ಇಲ್ಲ. ಹೀಗೆ ತತ್ತ್ವವನ್ನು ತಿಳಿದ 
ಮನುಷ್ಯರಲ್ಲಿ ಕರ್ಮವು ಅಂಟುವುದಿಲ್ಲ. 

ಈ ಮಂತ್ರದಲ್ಲಿ ಮುಮುಕ್ಕುವಿನ ಕರ್ತವ್ಯವನ್ನು ಇತ ಅಕಾ 
ಜೀವಿಸಿರುವವರೆಗೂ ಕರ್ಮವನ್ನು ಮಾಡುತ್ತಲೇ ಇರಬೇಕೆಂದಿದೆ. ಹೀಗೆ 


ಕರ್ಮ ಮಾಡಿದರೆ "ಮೋಕ್ಬಕ್ಕೆ ವಿರುದ್ಧವಾದ ಸ್ವರ್ಗಾದಿ ಫಲಗಳು ನಮಗೆ 
ಅಂಟುವುದಿಲ್ಲವೇ?' ಎಂಬ ಸಂದೇಹಕ್ಕೆ, "ಸಾಧಕನಿಗೆ ಆತ್ಮಜ್ಞಾನವೂ, 
ಈಶ್ವರ ಜ್ಞಾನವೂ ಇರುವುದರಿಂದ ಅವನು ಮಾಡುವ ಕರ್ಮಗಳೂ 
ನಿಷ್ಕಾಮಕರ್ಮವಾಗಿರುವುದರಿಂದ ಮೋಕ್ಷಕ್ಕೆ ವಿರುದ್ದವಾದ ಫಲಗಳು 
ಅಂಟುವುದಿಲ್ಲ' ಎಂದಿದೆ. ಶಾಸ್ತ್ರದಲ್ಲಿ ತಿಳಿಸಿರುವ ನಿತ್ಯನೈಮಿತ್ತಿಕ 
ಕರ್ಮಗಳನ್ನು ಕರ್ತ್ಯೃತ್ವತ್ಯಾಗ, ಸಂಬಂಧ ತ್ಯಾಗ ಮತ್ತು ಫಲ 
ತ್ಯಾಗದೊಡನೆ ಆಚರಿಸುತ್ತಾ ನೂರು ವರುಷಗಳು ಬಾಳಲು 
ಇಚ್ಚಿಸಬೇಕಾಗಿ ತಿಳಿಸಿದೆ. 


ಇರ. 









॥ ಶ್ರೀಮತೇ ರಾಮಾನುಜಯಾ ನಮ: ॥ 
ಪ್ರೀ ಭದವದ್ರಾಮಾನುಜ ವಿದಚಡವಾದ ಪಾದೀದಕ ಮೀಮಾಂಸಾಭಾಷ್ಟದಲ್ಲ 


ಮೂರನೆಯ ಅಧ್ಯಾಯದ(ಸಾಧನಾಧ್ಯಾಯ) - ಮೊದಲನೆಯ ಪಾದ (ಜೀವದೋಷಪಾದ) 


4. ತತಾ ಶ್ವಭಾವ್ಯಾಪತ್ತ ಸಐಕರಣ:- 

ಇಷ್ಟ, ಪೂರ್ತ ಮೂದಲಾದವನ್ನು ETS CE 
'ಚಂದ್ರಲೋಕದಿಂದ ಬಭೂತಸೂಕ್ಸ ಗಳೂಂದಿಗ ಕೂಡಿ 
ಇಳಿಯುವಾಗ ಕರ್ಮಶೇಷದೊಂದಿಗ ಇಳಿಯುವರು'ಎಂದು 
ಹೇಳಲಾಯಿತು. ಚಂದಲೋಕದಿಂದ ಇಳಿಯುವ ಜೀವನು 
ಆಕಾಶಾದಿಗಳನ್ನು ಸೇರುವಾಗ, ದೇವಭಾವ, ಮನುಷ್ಯಭಾವ 
ಮೊದಲಾದವನ್ನು ಹೊಂದುವಂತೆ, ಅವನು ಆಕಾಶಾದಿಭಾವವನ್ನು 
ಹೊಂದುವನೋ? ಅಥವಾ ಅದರ ಸಾದೃಶ್ಯ (ಅ೦ದರೆ 
ಸ್ವಭಾವ)ವನ್ನು ಹೊಂದುವನೋ? (ಇದರ ಅರ್ಥ ಜೀವನು 
ಪರಿಣಾಮ ಹೊಂದುವನೋ? ಇಲ್ಲ. ಅದರ ಸಾದೃಶ್ಯದಿಂದ 
ಸಂಬಂಧ  ಹೊಂದುವನೋ ಎಂಬುದಾಗಿ). ಇದು ಈ 
ಅಧಿಕರಣದ ವಿಷಯ. 


("ದೇವಭಾವ, ಮನುಷ್ಯಭಾವ ಮೊದಲಾದವನ್ನು ಹೊಂದುವಂತೆ” 
ಎಂಬುದರ ಅರ್ಥ- ಆತ್ಮನಿಗೆ ಪರಿಣಾಮವಿಲ್ಲ. ಆತ್ಮವು 
ಕರ್ಮಕ್ಕಧೀನವಾಗಿ ದೇವ ಶರೀರವನ್ನೋ, ಮನುಷ್ಯ 
ಶರೀರವನ್ನೋ, ಪ್ರಾಣಿ ಶರೀರವನ್ನೋ ಸೇರಬಹುದು ಆಗ ಅದನ್ನು 
ದೇವ, ಮನುಷ್ಯ, ಪ್ರಾಣಿ ಎನ್ನುತ್ತಾರೆ. ಆತ್ಮವೇ ಮನುಷ್ಯ 


ಮುಂತಾದುದಲ್ಲ. ಆ ಶರೀರ ಸಂಬಂಧದಿಂದವುಂಟಾದುದು) 


ಸಿದ್ಧಾಂತ - ಜೀವನು ಆಕಾಶಾದಿ ಸಾದೃಶ್ಯಾಪತ್ತಿಯನ್ನು ಮಾತ್ರ 
ಹೊಂದುತ್ತಾನೆ. ಜೀವನಕರ್ಮಕ್ಕನುಗುಣವಾಗಿ ಸುಖದು:ಖಗಳು 
ವುಂಟಾಗುತ್ತವೆ. ಇವುಗಳನ್ನು ಅನುಭವಿಸಲು ಶರೀರ ಪ್ರಾಪ್ತಿ. 
ಆದ್ದರಿ೦ದ'ಸೋಮಭಾವ', 'ಮನುಷ್ಯಭಾವ' ಮೊದಲಾದವುಗಳಲ್ಲಿ 
ಆಯಾ ಭಾವಗಳು ಸುಖದು:ಖಗಳ ಅನುಭವಕ್ಕಾಗಿ ಆಗುವುದಷ್ಟ 
ಆದರೆ, ಅಕಾಶಾದಿಗಳಲ್ಲಿ ಸುಖದು:ಖದ ಅನುಭವವೇ 
ಇಲ್ಲದಿರುವುದರಿಂದ ಆ ಭಾವವನ್ನು ಹೊಂದುವುದು 
ಉಪಪನ್ನವಾಗುವುದಿಲ್ಲ. ಆದುದರಿಂದ 'ಆಕಾಶಾದಿಗಳಾಗುವನು' 
ಎಂಬ ವಚನದ ಅಭಿಪ್ರಾಯವು 'ಅವುಗಳ ಸಂಸರ್ಗದಿಂದ ಆದ 
ಸಾದೃಶ್ಯವನ್ನು ಹೊಂದುತ್ತಾನೆ' ಎಂಬುದಾಗಿದೆ. 


5. ನಾತಿಚಿರಾಧಿಕರಣ:- 

ಜೀವನು "ಆಕಾಶವನ್ನು MOST ONE ಧಾನ್ಯ 
ಮೊದಲಾದವನ್ನು ಸೇರುವ ಕಾಲದವೆರಗೂ, ಒಂದೊಂದು 
ಅವಸ್ಥಯಲ್ಲೂ ಬಹು ಕಾಲ ನಿಲ್ಲುವನೋ? ಅಥವಾ ಈ ಬಗೆಗೆ 
ನಿಯಮವೇನೂ ಇಲ್ಲವೋ?' ಎಂಬುವುದು ಈ ಅಧಿಕರಣದ 
ವಿಷಯ. 


ಸಿದ್ದಾಂತ - “ಆಕಾಶಾದಿಗಳಲ್ಲಿ ಬಹಲಕಾಲ ಇರುವುದಿಲ್ಲ'. ಏಕಂದರೆ 
ಮುಂದೆ ಧಾನ್ಯಾದಿಗಳನ್ನು ಸೇರಿದಾಗ “ಇಲ್ಲಿಂದ ಹೊರಕ್ಕೆ ಬರುವುದು 
ಇನ್ನೂ ಕಷ್ಟಕರವಪ್ಪೆ (ಛಾಂ.5-10-6)'ಎಂದು ಶ್ರುತಿಯಲ್ಲಿ ಅಲ್ಲಿಂದ 


Yathiraja Vedanta Trust 


3 





- ಡಾ॥ ಎ. ಶ್ರೀನಿವಾಸ ರಂಗನ್‌ 


ಹೊರಬರುವುದು ಕಷ್ಟವೆಂದು ಹೇಳಿದೆ. ಹೀಗೆ 'ಧಾನ್ಯಾದಿಗಳನ್ನು 
ಸೇರಿದಾಗ ಅಲ್ಲಿಂದ ಹೂರಕ್ಕೆ ಬರುವುದು ಕಷ್ಟಕರ'ಎಂದು 
ಹೇಳುವಾಗ, ಅದಕ್ಕೆ ಪೂರ್ವದಲ್ಲಿ "ಆಕಾಶಾದಿಗಳಲ್ಲಿ ಬಹಳಕಾಲ 
ಇರುವುದಿಲ್ಲ” ಎಂದು ತಿಳಿಯುತ್ತದೆ. 


6. ಅನ್ಯಾಧಿಷ್ಠಿತಾಧಿಕರಣ:- 


ಚಂದಲೋಕದಿಂದ ಇಳಿಯುವ ಜೀವರುಇಲ್ಲಿ ಬತ್ತ, ಜವೆ 
ಮುಂತಾದಾಗಿ ಹುಟ್ಟುತ್ತಾರೆ೦ಬುದನ್ನು ಶ್ರುತಿಯಲ್ಲಿ "ಮೇಘವಾಗ 
ಮಳೆಗರೆಯುತ್ತಾರೆ. ಅವರು ಇಲ್ಲಿ ಬತ್ತ, ಜವೆ, ಗಿಡಮರಗಳು, ಎಳ್ಳು, 
ಉದ್ದುಗಳು ಎಂಬುವ ಈ ಪ್ರಕಾರದಲ್ಲಿ ಹುಟ್ಟುತ್ತಾರೆ (ಛಾಂ.5-10- 
6)' ಹೀಗೆ ಹೇಳಿದೆ. ಇಲ್ಲಿ ಬರುವ ಸಂಶಯ ಹೀಗಿದೆ 
“ಚಂದ್ರಲೋಕದಿಂದ ಬರುವ ಜೀವರು ಬತ್ತ ಜವೆ ಮೊದಲಾದ 
ಶರೀರಗಳನ್ನು ಹೊ೦ದಿರುವ ಬೇರೆ ಭೋಕ್ಕೃಗಳಿಂದ ಅಧಿಷ್ಠಿತವಾದ 
ಬತ್ತ ಮೊದಲಾದವುಗಳನ್ನು ಅವರು ಸಂಶ್ಲೇಷಿಸುವರೋ?9 (ಅಂದರೆ 
ಬತ್ತ ಮೊದಲಾದವುಗಳಿಗೆ ಆತ್ಮಾಅಗಿರವರ ಜೊತೆ ಸಂಶ್ಲೇಷವೇ) 
ಅಥವಾ ಅವರೇ ಬತ್ತ, ಜವೆ ಮುಂತಾದಾವುಗಳ ಶರೀರವನ್ನು 
ಹೊಂದಿ ಹುಟ್ಟುತ್ತಾರೆಯೋ? 


ಸಿದ್ಧಾಂತ - “ಇತರ ಜೀವರುಗಳಿಂದ ಅಧಿಷ್ಠಿತವಾದ ಬತ್ತ, ಜವೆ 
ಮುಂತಾದ ಶರೀರದಲ್ಲಿ ಅವರು ಸಂಶ್ಲೇಷ ಮಾತ್ರ ಹೊಂದುತ್ತಾರೆ.' 
ಆಕಾಶದಿಂದ ಹಿಡಿದು ಮೇಘದವೆರಗೂ ಕೇವಲ ಸಾದೃಶ್ಯವನ್ನೇ 
ಹೇಳಿದೆ. ಇಲ್ಲಿ ಜೀವರಿಗೆ ಅನುಭವಿಸಲು (ಅಂದರೆ ಭೋಕ್ತೃತ್ತಕ್ಕೆ) 
ಯಾವಕಾರಣವೂ ಇಲ್ಲದಿರುವುದರಿಂದ ಬತ್ತ, ಜವೆ ಮುಂತಾದ 
ಜನ್ಮವನ್ನು ಪಡೆಯುವುದಿಲ್ಲ. “ಆಕಾಶ ಮೊದಲಾದವುಗಳ 
ಭಾವವನ್ನು ಹೊಂದುವನು” ಎನ್ನುವ ಹಾಗೆ, "ಬತ್ತ ಜವೆ 
ಮೊದಲಾದ ಭಾವದಿಂದ ಹುಟ್ಟುವನು' ಎಂಬ ವಚನ 
ಗಾಣವಾದುದು. 

ಶ್ರುತಿಯಲ್ಲಿ "ಯಾವ ಯಾವನು ಅನ್ನವನ್ನು ತಿನ್ನುತ್ತಾನೋ, 
ಯಾವನು ರೇತಸ್ಸನ್ನು ಸೇಚನ ಮಾಡುತ್ತಾನೋ, ಅವನ 
ಭಾವದವನೇ ಆಗುತ್ತಾನೆ (ಛಾಂ.5-10-6)' ಕರ್ಮಶೇಷದೊಡನೆ 
ಇಳಿಂಯುವವನಿಗೆ ರೇತಸ್ಸೇಚನ ಬಭಾವವುರೇತಸ್ಸೇಚನ 
ಮಾಡುವವನೊಡನೆ ಆಗುವ ಸಂಬಂಧವನ್ನು ಮಾತ್ರ 
ಹೇಳುವಹಾಗೆ, ಇಲ್ಲಿಯೂ ಕೂಡ ವ್ರೀಹ್ಯಾದಿಭಾವವೆಂಬುದು 
ವ್ರೀಹ್ಯಾದಿ ಶರೀರಗಳಲ್ಲಿರುವವರೊಡನೆ ಆಗುವ ಸಂಶ್ಲೇಷವೇ 
ಆಗಿದೆ. ಆದ್ದರಿಂದ “ಚಂದ್ರಲೋಕದಿಂದ ಇಳಿಯುವ ಜೀವರು ಇತರ 
ಜೀವರುಗಳಿಂದ ಅಧಿಷ್ಠಿತವಾದ ಬತ್ತ, ಜವೆ ಮುಂತಾದ ಶರೀರದಲ್ಲಿ 
ಸಂಶ್ಲೇಷ ಮಾತ್ರ ಹೊಂದುತ್ತಾರೆ. 

ಶ್ರೀ ಭಗವದ್ರಾಮಾನುಜ ವಿರಚಿತವಾದ ಶಾರೀರಕ 
ಮೀಮಾಂಸಾಭಾಷ್ಯದಲ್ಲಿ 


ಮೆ 









ಶ್ರೀಕುಲಶೇಖರಾಳ್ಜಾರ್‌ರವರು ರಚಿಸಿರುವ “ಮುಕುಂದಮಾಲಾ” 


ll ಶ್ರೀಮತೇ ಗೋಪಾಲಮಹಾದೇಶಿಕಾಯ ನಮ: 


- ಡಾ. ಕೆ.ವಿ. ಪದ್ಮಾವತಿ 


IW Ul ಶ್ರೀಮತೇ ನಿಗಮಾಂತಮಹಾದೇಶಿಕಾಯ ನಮ: ॥ 


|| ಶ್ರೀಮತೇ ಭಗವತೇ ರಾಮನುಜಾಂಯ ನಮ: ॥ 


QR fee 
adi freTgetserant 
fare Amanda ರತ 
ಆಕರ: ಈ arf ॥ 


37೫7೪೫: ;- RANT ಕಮಲದಂತೆ ಇರುವ ಕರಚರಣಗಳು 
ಕಗಗ ಮೀನುಗಳ ಕಣ್ಣಿನಂತೆ ಕಾಂತಿಯುಕ್ತವಾದ ಕಣ್ಣುಗಳು 
೪೫೫ ಶ್ರಮವನ್ನು ಹೋಗಲಾಡಿಸುವ ಇಗ ಅಲೆಗಳಂತೆ 
ಇರುವ ಭುಜಗಳು 377೫೫೫7೫" ಅಗಾಧವಾದ ಮಾರ್ಗವುಳ್ಳ FR 
ಹರಿಯೆಂಬ ಸರೋವರದಲ್ಲಿ ಗಗ ಮುಳುಗಿ 1 
ತೇಜಸ್ಸನ್ನುಳ್ಳ ನೀರಿನ ರಾಶಿಯನ್ನು ತಿಗ ಕುಡಿದು ಣಗ: 
ಸಂಸಾರವೆಂಬ ಮರುಭೂಮಿಯಲ್ಲಿ ಬಳಲಿದ ನಾನು 378 ಈ ದಿನ ಇಸ" 
ದುಃಖವನ್ನು ಹಗೆಗೆ ತ್ಯಜಸುತ್ತೇನೆ. 


ಕಮಲದಂತೆ ಇರುವ ಕರಚರಣಗಳು, ಮೀನುಗಳ ಕಣ್ಣಿನಂತೆ ಕಾಂತಿಯನ್ನು 
ಹೊಂದಿರುವ, ಶ್ರಮವನ್ನು ಹೋಗಲಾಡಿಸುವ ಅಲೆಗಳಂತೆ ಇರುವ 
ಭುಜಗಳನ್ನು ಉಳ್ಳ, ಅಗಾಧವಾದ ಮಾರ್ಗವುಳ್ಳ ರಂ 
ಸರೋವರದಲ್ಲಿ ಮುಳುಗಿ ತೇಜಸ್ಸನ್ನು ಉಳ್ಳ ನೀರಿನ ರಾಶಿಯನ್ನು 
ಕುಡಿದು ಇದುವರೆಗೂ ಸಂಸಾರವೆಂಬ ಮರುಭೂಮಿಯಲ್ಲಿ ಬಳಲಿದ 
ನಾನು ದುಃಖವನ್ನು ತ್ಯಜಿಸುತ್ತೇನೆ. 





ಘುಷ [ತೇಯಸ್ಯ ನಗರೇರಂಗಯಾತ್ರಾ ದಿನೇ ದಿನೇ । 
ಜಿ ಹ ವಂದೇರಾಜಾನಾಂ ಕುಲಶೇಖರಂ ॥ 


('ಶ್ರೀರಂಗಕ್ಬೇತ್ರಕ್ಕೆ ಶ್ರೀ ರಂಗನಾಥನ ದರ್ಶನಕ್ಕ ಯಾತ್ರೆಗೆ 
ಹೊರಡುತ್ತೇವೆ", ಎಂಬ ಉತ್ಪಾಹಭರಿತವಾದ ಘೋಷಣೆಯು 
ಪ್ರತಿನಿತ್ಠವೂ ಯಾವ ನಗರದಲ್ಲಿ ಕೇಳಿ ಬರುತ್ತದೆಯೋ ಅಂತಹ 
ನಗರದ ಅರಸನಾದ ರಾಜಾ ಕುಲಶೇಖರರಿಗೆ ನಾನು ಶಿರಬಾಗಿ 


ವಂದಿಸುತ್ತೇನೆ). 


ಮುಕುಂದಮಾಲಾ ಸ್ತೋತ್ರದ ಮೇಲ್ಕಂಡ ಪ್ರಾರ್ಥನಾ ಪದ್ಯವನ್ನು 
ಯಾರು ತಾನೇ ಕೇಳಿಲ್ಲ? ಇಂತಹ ಸರಳವಾದ ಸಂಸ ತ 
ಸ್ತೋತ್ರಮಾಲೆಯನ್ನು ಹೆಣೆದು ಮುಕುಂದನಿಗೆ ಸ 
ಕುಲಶೇಖರಾಳ್ವಾರರು. ಆಳ್ವಾರರುಗಳಲ್ಲಿ ಇವರೊಬ್ಬರೇ ಕ್ಷತ್ರಿಯರು. 
ಚಕ್ರವರ್ತಿಯಾದ ಇವರಿಗೆ ಧೃೈರ್ಯಲಕ್ಷ್ಮಿ ಕೀರ್ತಿಲಕ್ಷ್ಮಿ ಸಂಪದ್ಷಕ್ರ್ಮಿ 
ಎಲ್ಲರೂ ಒಲಿದಿದ್ದರೂ ಸಹಈ ಎಲ್ಲರನ್ನೂ ತೊರೆದು ಭಕ್ತಿಲಕ್ಷ್ಮಿ ಮತ್ತು 


ವೈರಾಗ್ಯ ಲಕ್ಷ್ಮಿಯರ ಬೆನ್ನು ಹತ್ತಿದುದು ಕುಲಶೇಖರರ ವಿಶೇಷ. 


Yathiraja Vedanta Trust 


4 





ಈ ಶ್ಲೋಕದಲ್ಲಿ ಬಿಸಿಲಿನ ತಾಪದಲ್ಲಿ ಬೆಂದವನಿಗೆ ಕುಡಿಯಲು ನೀರು, 
ನಿಲ್ಲಲು ನೆರಳು ಇವೆಲ್ಲಾ ದೊರಕಿದರೆ ಹೇಗೆ ಸಂತೋಷವೋ ಹಾಗೇ 
ದೇವರನ್ನು ನಾವು ಕಂಡಾಗ ಆಗುವ ಆನಂದಕ್ಕೆ ಪಾರವೇ ಇಲ್ಲ. ಸಂಸಾರ 
ಸಾಗರದಲ್ಲಿರುವ ನಮಗೆ ಆ ಹರಿಯು ಸರೋವರದಂತೆ ಕಾಣುತ್ತಾನೆ. 
ಕೊಳವನ್ನು ಉದಾಹರಣೆಯನ್ನಾಗಿ ತೋರಿಸಿ ಆ ಕೃಷ್ಣನು ಎಂತಹವನು 
ಡಹ) ತೋರಿಸಿದ್ದಾರೆ. ರಾವಳಾಂಯಿಣದ್‌ಲ್ಲಿ ಸೀತ್‌'ಂರಂಂ 
Wao EPR EP AEN SNOT ಲಾಇ) ಕಣ್ಣುಗಳು 
ES) doe) Ao ನಮ್ಮಾಳ್ವಾರ್‌ರವರು 


““ಮಾಯಕ್ಕೂತ್ತಾ ವಾಮನಾ ವಿನೈಯೇನ್‌ ಕಣ್ಣಾಕಣ್‌ಕೈಕಾಲ್‌ತೂಯ 


ಶೆಯ್ಯ ಮಲರ್ಹಳಾ ಶೋದಿ ಚೆವ್ರಾಯ್‌ ಮುಖರಿದಾ'' ಅಂದರೆ 
ವಾಮನರೂಪಿಯೇ ನಿನ್ನ ನೇತ್ರಗಳು, ಹಸ್ತಗಳು, ಮತ್ತು ಚರಣಗಳು 


ಪರಿಶುದ್ಧವಾದ ಅರುಣವರ್ಣದ ಪುಷ್ಪಗಳಾಗಿಯೂ, ಮಂದಸ್ಮಿತದಿಂದ 
ಬಿಂಬಾಧರವು ಮೊಗ್ಗಾಗಿಯೂ, ಕಾಂತಿಯುತವಾದ ಶ್ಯಾಮಳವರ್ಣದ 
ದಿವ್ಯಮಂಗಳ ವಿಗ್ರಹವು ಎಲೆಗಳಾಗಿಯೂ, ತಾವರೆಹೂಗಳನ್ನುಳ್ಳ 
ವಿಶಾಲವಾದ ತಟಾಕದಂತೆ ಬರುವ ಸ್ವಭಾವವುಳ್ಳವನೇ ಎಂದು 
ವರ್ಣಿಸಿದ್ದಾರೆ. ಅವನ ತೇಜಸ್ಸು ಒಳ್ಳೆಯವರಿಗೆ ಶೀತಲವಾಗಿಯೂ, 
ವಿರೋಧಿಗಳಿಗೆ ದಹಿಸುವ ಅಗ್ನಿಯಂತೆಯೂ ಇರುತ್ತದೆ. ಆದ್ದರಿಂದ 
ಯಾವ ರೀತಿ ಬಿಸಿಲುಗಾಲದಲ್ಲಿ ತಣ್ಣಿರಿನಲ್ಲಿ ಸ್ನಾನವನ್ನು ಮಾಡಿದರೆ 
ಹಿತವಾಗಿ ಮನಸಸಿಗೆ ಆನಂದವನ್ನುಂಟು ಮಾಡುವುದೋ ಹಾಗೆಯೇ ಆ 
ದೇವರೆಂಬ ಸರಸ್ಸಿನಲ್ಲಿ ನಾನು ಬಳಲಿದ ದುಃಖವನ್ನು ತೊರೆದು ಮುಳುಗಿ 
ಸ್ನಾನ ಮಾಡುತ್ತೇನೆ ಎಂದಿದ್ದಾರೆ. 


- ಶ್ರೀಮತಿ ಪದ್ಮಿನಿ ಬಾಲು 


ಇವರತನಿಯನ್‌ ಹೀಗಿದೆ: 


ಕುಂಭೇ ಪುನರ್ವಸೂಜಾತಂ ಕೇರಳೇ ಕೋಳ ಪಟ್ಟಣೇ। 
ಕೌಸ್ತಭಾಶಂಧರಾಧೀಶಂ ಕುಲಶೇಖರಮಾಶ್ರಯೇ॥ 


ಇವರು ಮಲಬಾರಿನ (ಕೇರಳದ) ತಿರುವ೦ಜಿಕ್ಕಳ೦ (ಕೊಲ್ಲಿನಗರ, 
ಕೋಶಿಕ್ಕೋಡು) ಎಂಬ ಪ್ರಸಿದ್ದವಾದ ನಗರದಲ್ಲಿ ನಕ್ಷಾಕು ವಂಶದ ಶಿಬಿ 
1.11. ಮಗ ದೃಢವೃತರಾಜನಿಗೆ ಮಗನಾಗಿ ಪರಾಭವ 
ಸಂವತ್ಸರದ ಕುಂಭ (ಧಿ ೫ ದ್ವಾದಶೀ ಗುರುವಾರದಂದು 
ಪುನರ್ವಸು ನಕ್ಷತ್ರದಲ್ಲಿ ಶ್ರೀ ಮಹಾವಿಷ್ಣುವಿನ ಕೌಸ್ತುಭಾಂಶದಿಂದ 
ಜನಿಸಿದರು. ಪರಾಶರ ಭಟ್ಟರು ದೃಢವ್ರತನನ್ನು, ಚೇರವಂಶವೆಂಬ 
ಸಮುದ್ರದಲ್ಲಿ ಜನಿಸಿದ ಚೆಂದ, ಭಗವದ್ಧಕ್ತಿ ರಸಿಕ, ರಾಜರ್ಷಿಎಂದೆಲ್ಲಾ 
ಹೂಗಳಿದ್ದಾರೆ. ಇಂತಹ ವಂಶದಲ್ಲಿ ಜನಿಸಿದ ಶಿಷು ಭೂಮಿಗೆ 
ಬರುವಾಗಲೇ ಅಪರಿಮಿತವಾದ ತೇಜಸಿನಿಂದ ಕೂಡಿದುದರಿಂದ 
ಕುಲಕ್ಕೆ ಶಿಖರಪ್ರಾಯವಾಗುವನೆಂದು ಇವನಿಗೆ "ಕುಲಶೇಖರ'ನೆಂದು 


ನಾಮಕರಣ ಮಾಡಿದರು. 


ಮ 






DY 


ಕಲತ ೫] 
MN el) 
FT 4 





ಕುಲಶೇಖರನು ಬಾಲ್ಯಾವಸ್ಥೆ ಸಿಯಲ್ಲಿರುವಾಗಲೇ ರಾಜಾದೃಢವ್ರತ 
ದಂಪತಿಗಳು ಅಕಾಲ ಮ ತ್ಯವಿಗೆ ತುತ್ತಾದ ಕ? ಚಿಕ್ಕ 
ವಯಸ್ಸಿನಲ್ಲಿಯೇ ಇವರು ರಾಜ್ಯಭಾರವನ್ನು ವಹಿಸಿಕೊಳ್ಳಬೇಕಾಯಿತು. 
ಕತ್ರಿಯರಿಗೆ ಇರಬೇಕಾಗಿದ್ದ ಧೈರ್ಯ ಸಾಹಸಗಳು ಬಾಲ್ಯದಲ್ಲಿಯೇ 
ಇವರಿಗೆ ರಕ್ತಗತವಾಗಿ ಬಂದಿತು. ಯುದ್ಧವಿದ್ಯೆಯನ್ನು, ದರ್ಪ ನೀತಿ, 


ಸ್ಮತಿ, ಶೃತಿ, ಇತಿಹಾಸ, ಪುರಾಣಗಳನ್ನೆಲ್ಲಾ ಅಪಾ ಆ ಅಭ್ಯಾಸ ಮಾಡಿ 


ಇವುಗಳಲ್ಲಿ ನಿಷ್ಣಾತರಾದರು. ಚೋಳ. ಮತ್ತು ಪಾಂಡ್ಯ ದೇಶಗಳನ್ನು 


ಜಯಿಸಿ ರಾಜ್ಯವನ್ನು ವಿಸ್ತರಿಸಿ 


'ಕೊಲ್ಲಿ ಕಾವಲನ್‌, ಕೂಡಲ್‌ 


ನಾಯಕನ್‌, ಕೋಳಿಕೋನ್‌ ಕುಲಶೇಖರನ್‌" ಎಂಬ ಬಿರುದುಗಳನ್ನು 


ಪಡೆದುಕೊಂಡರು. ಆಧ್ಯಾತ್ಮದ ಕಡೆಗೆ ರಾಜಾಕುಲಶೇಖರರಿಗೆ 
ವಿಶೇಷವಾದ ಒಲವು. ಭಗವದ್ಧಕ್ತಿ ಪರಾಯಣನಾದ ರಾಜನುಧರ್ಮ 
ಮಾರ್ಗದಲ್ಲಿ ರಾಜ್ಯ ನಡೆಸುತ್ತಿದ್ದ ಕಾರಣ ಪರಮಾತ್ಮನ ದಯೆಯಿಂದ 
ರಾಜ್ಯವು ಸಂಪದ್ಧ ರತವಾಗಿ ಪ್ರಜೆಗಳು ರೋಗರುಜಿನಗಳಿಂದ ದೂರಾಗಿ 
ನೆಮ ದಿಯಿಂದ ಜೀವನ ನಡೆಸುತ್ತಿದ್ದರು. 


ಕಾಲಕ್ರಮದಲ್ಲಿ ಸತ್ಕುಲ ಪ್ರಸೂತೆಯಾದ ಕನ್ಕೆಯೊಡನೆ ಇವರ 
ವಿವಾಹವು ನೆರವೇರಿ "ದೃಢವ್ರತ" ಎಂಬ ಪುತ್ರನೂ 'ಇಳ್ಳೆ" ಎಂಬ 
ಪುತಿಯೂ ಜನಿಸಿದರು. ಕುಲಶೇಖರರು ಮಕ್ಕಳನ್ನು ಸಕಲ ವಿದ್ಯಾ 
ಮತ್ತು ಕಲಾ ಪಾರಂಗತರಾಗಿಯೂ ಮತ್ತು ಭಕ್ತ ಸಂಪನ್ನ ರಾಗಿಯೂ 
ಬೆಳೆಸಿದರು. ವಿಶಾಲವಾದ ಮತ್ತು ಸುರಕ್ಷವಾದರಾಜ್ಯ ತೃಪ್ತರಾದ 
ಪ್ರಜೆಗಳು, ಅನುಕೂಲಳಾದ ಪತ್ನಿ, ವಿಧೇಯರಾದ ಸಂತಾನ. "ಹೀಗೆ 
ಕುಲಶೇಖರರಿಗೆ ಯಾವುದರಲ್ಲೂ ಕೂರತೆಯೆಂಬುದೇ ಇರಲಿಲ್ಲ. 
ಐಹಿಕ ಭೋಗಕ್ಕೆ ಅಗತ್ಯವಿರುವ ಸಕಲವೂ ಅವರಿಗೆ ಇದ್ದುದರಿಂದ ಎಲ್ಲ 
ವಿಲಾಸ ಸಗಳನ್ನೂ ಅನುಭವಿಸುತ್ತಾ ಸ್ವೇಚ್ಛೆಯಿ೦ದರಾಜ್ಯಬಭಾರ 
ಮಾಡಬಹುದಾಗಿತ್ತು. ಆದರೆ ತನ್ನ ಕೌಸ್ತುಭಾಂಶದಿಂದ ಚೇತನರ 
ಉದ್ದಾರಕ್ಕಾಗಿ ಧರೆಗಿಳಿಸಿದ್ದ ಕುಲಶೇಖರರನ್ನು ಕುರಿತು ಭಗವಂತನ 


ಸಂಕಲ್ಪವೇ ಬೇರೆಯಾಗಿತ್ತು. ಕ್ರಮೇಣ ಇವರಿಗೆ ರಾಜ್ಯಭಾರದಲ್ಲಿ ಆಸ 
ಕುಂದತೊಡಗಿತು. ಪರತತ್ವವನ್ನು ಅರಿಯುವ ಕುತೂಹಲ ದಿನೇ 
ವೃದ್ಧಿಯಾಗಿ ಸಾಂಸಾರಿಕ "ಜೀವನದಲ್ಲಿ ವಿರಕ್ತಿ ತಲೆದೋರತೊಡಗಿತು. 
ರಾ ಮತ್ತು ಕೃಷ್ಣಾವತಾರಗಳಲ್ಲಿ ಭಕ್ತಿಯುಂಟಾಗಿ ಪ್ರತಿದಿನವೂ 
ಅರಮನೆಯಲ್ಲಿ ರಾಮಾಯಣ ಕಥಾಕಾಲಕ್ಷೇಪವನ್ನೂ ಗೋಷ್ಠಿಯನ್ನೂ 
ನಡೆಸುವಎರ್ಪಾಡಾಯಿತು. 
ಈ ಸತ್ಸಂಗದ ಫಲವಾಗಿ ಶ್ರೀರಂಗನಾಥನ್ನು ಸೇವಿಸಬೇಕೆಂಬ ಹಂಬಲ 
ತೀವ್ರವಾಗ ತೊಡಗಿತು. ಪ್ರತಿದಿನವೂ ಪ್ರಾತಃಕಾಲ ಶ್ರೀರ೦ಗವನ್ನು 
ಕುರಿತು ಪರಿವಾರದೊಂದಿಗೆ ಸನ್ನದ್ದರಾಗುವ ವೇಳೆಗೆ ಅರಮನೆಯಲ್ಲಿ 
ಭಾಗವತರ ತಂಡವೊಂದು ಪತ್ಯಕ್ಷವಾಗಿರುತ್ತಿತ್ತು. ಭಾಗವತಾರಾಧನೆ 
ಯಲ್ಲಿ ತೊಡಗಿದ ಕುಲಶೇಖರರು ಶ್ರೀರಂಗಯಾತ್ರೆಯನ್ನು ಮರುದಿನಕ್ಕೆ 
ವುಂದೂಡಬೇಕಾಗುತ್ತಿತುು. ಕುಲಶೇಖರ ರ ಒಮ್ಮು 
ಶ್ರೀರಂಗನಾಥನನ್ನು ದರ್ಶಿಸಿದರಂದರೆ ಅವರುತಮ್ಮರಾಜ್ಯಕ್ಕೆ 
ಹಿ೦ತಿರುಗುವುದಿಲ್ಲವೆ೦ಬುದನ್ನು ಮನಗಂಡಿದ್ದ ಮಂತ್ರಿಗಳು ರಾಜ್ಯದ 
ಹಿತದದೃಷ್ಟಿಯಿಂದ ಮಾಡಿದಏಪ ರ್ಣಡುಇದಾಗಿತ್ತು. ಹೀಗೇ 
ಬಾಗದ ಭಗವತ್ತಂಬಂಧವಾದ ಚರ್ಚೆ, ರಾಮಾಯಣ 
ಪ್ರವಚನ, ಶ್ರವಣ ಎಂದು ದಿನಗಳು ಕಳೆಯುತ್ತಲೇ ಇದ್ದವು. ಶ್ರೀರಂಗ 
ಯಾತ್ರೆಯ ವೈಭವವನ್ನು ಭಾಗವತರಿಂದ ಕೇಳಿ ಆನಂದಿಸುತ್ತಾ 
ಶ್ರೀರಂಗ ನಗರಿಯಲ್ಲಿ ಪ್ರಭುವಾದ ರಂಗನಾಥನು ಶೇಷಪರ್ಯಂಕದ 
ಮೇಲೆ ಹೇಗೆ ಶಯನಾಸೀನನಾಗಿರಬಹುದು. ಅವನ ಸೌಂದರ್ಯವು 
ಹೇಗೆ ನಯನ ಮನೋಹರವಾಗಿರಬಹುದು. ಎಂದು ನನ್ನ 
ನೇತ್ರದ್ವಯಗಳು ಅವನನ್ನು ಸಂದರ್ಶಿಸಿ ಎಂದು ಕೃತಾರ್ಥಗೊಂಡಾವು. 
ಎ೦ದು ಮನಸ್ಸಿನಲ್ಲೇ ಚಿಂತಿಸುತ್ತಾಹಗಲು ರಾತ್ರಿಗಳನ್ನು ತಳ್ಳುತ್ತಿದ್ದರು. 
ಅವರ ಮನಸ್ಸಿನ ತುಮುಲವು "ಪೆರುಮಾಳ್‌ ತಿರುಮೊಳಿ" ಏಂಬ 
ಅವರ ಕೃತಿಯಲ್ಲಿ ಪ್ರಕಟವಾಗಿದೆ. 

- ಮುಂದುವರೆಯುವುದು 


ಬಹಷ್ಮಹುರಾಣದ ಸಾರಾಂಶ 


ಮುಂದುವರೆದ ಭಾಗ 


“ಬ್ರಹ್ಮ ಪುರಾಣ” ಎಂದು ಹೆಸರೇ ತಿಳಿಸುವಂತೆ ಬ್ರಹ್ಮದೇವನೇ 
ಹೇಳಿದ ಪುರಾಣ. ಹದಿನೆಂಟು ಪುರಾಣಗಳಲ್ಲಿ ಇದು 
ಮೊದಲನೆಂಯಡು, ಇದಕ್ಕ ಆದಿಪುರಾಣವಂದು ಹೇಳುತ್ತಾರೆ. 
ಪರಮಾತ್ಮನಾದ ಶ್ರೀಕೃಷ್ಣ ಸತ್ಯ ಜ್ಞಾನಾನಂದ ಸ್ವರೂಪನು, ಈ ಜಗತ್ತಿನ 

ಸೃಷ್ಟಿ ತಿ, ಲಯ, ನಿಯಮನ ಮುಂತಾದ ಎಲ್ಲವೂ ಅವನಿಂದಲೇ 


ಆಗುತ್ತದೆ. ಪ್ರತಿ ಕ್ಷಣದಲ್ಲಿಯೂ ಉತ್ಪತ್ಕಾದಿ ಅಸಂಖ್ಯ ವ್ಯಾಪಾರಗಳನ್ನು 


ಹಿ 
ಮಾಡುತ್ತಿದ್ದರೂ ಆ ಪರಬ್ರಹ್ಮವು ನಿತ್ಯಾನಂದಮಯವಾಗಿಯೇ ಇದೆ. 


ಪರಬ್ರಹ್ಮಕ್ಕೆ ಶ್ರಮ, ಚಿಂತೆ ಮುಂತಾದ ದೋಷಗಳಿಲ್ಲ. 
ಪುರಾಣದಲ್ಲಿ ಬರುವ ಪ್ರಮುಖವಾದ ಅಂಶ. 

ಈ ಬ್ರಹ್ಮಪುರಾಣದಲ್ಲಿ 246 ಅಧ್ಯಾಯಗಳಿವೆ. ಇದರಲ್ಲಿ ಖಂಡ. 
ಸ್ಮಂಧ ಮುಂತಾದ ಬೇರೆ ಬೇರೆ ವಿಭಾಗವಿಲ್ಲ. ಇಲ್ಲಿಯ ಶ್ರೋಕಗಳ 
ಸಂಖ್ಯೆ ಸುಮಾರು 14,000. ಲೋಮಹರ್ಷಣ ಸೂತರು, ಶೌನಕಾದಿ 
ಮಹಾಮುನಿಗಳಿಗೆ ಇಲ್ಲಿ ಕಥೆ, ಉಪಕಥೆಗಳ ಮೂಲಕ ವಿಷಯ 
ನಿರೂಪಣೆ ಮಾಡುತ್ತಾರೆ. 


ಇವು ಬ್ರಹ್ಮ 


- ಡಾ| ಸಿ.ಎಸ್‌. ಊರ್ಮಿಳಾ 


ಮೊದಲು, ಪ್ರಪಂಚ ಸೃಷ್ಟಿ ವಿಚಾರ. ಅನಂತರ ಪೃಥು ಚರಿತ್ರ. 
ಗೋರೂಪಳಾದ ಪೃಥಿವಿಯನ್ನು ಹಾಲು ಕರೆದಂತೆ ಎಲ್ಲವನ್ನೂ 
ಕರೆದು ಕರೆಸಿ ಅನ್ನ-ನೀರು-ವಸ್ತ, ರತ್ನ ಮುಂತಾದ ಎಲ್ಲಾ 
ಪದಾರ್ಥಗಳಿಂದ ಸಮಸ್ತ ಪ್ರಜೆಗಳಿಗೂ ಸುಖಮಯವಾದ 
ಜೀವನವನ್ನು ಒದಗಿಸಿಕೊಟ್ಟುವನು ಪೃಥುವು. ಈ ಪೃಥುವಿನ 
ಮಗಳೆಂದೇ ಭೂಮಿಗೆ ಪೃಥ್ವೀ, ಪೃಥಿವೀ ಎಂದು ಹೆಸರಿದೆ. ಇದರಲ್ಲಿ 
ಹದಿನಾಲ್ಕು ಮನ್ವಂತರಗಳು ಮತ್ತು ಸೂರ್ಯನಿಂದ ಬಂದಿರುವ 
ವೈವಸ್ವತ ವಂಶದ (ಸೂರ್ಯವಂಶದ) ವರ್ಣನೆ ಇದೆ. ಅಂತೆಯೇ 
ಚಂದ್ರವಂಶದ ವರ್ಣನೆಯ ಸಂದರ್ಭದಲ್ಲಿ ಶ್ರೀಕೃಷ್ಣನ ಚರಿತ್ರೆಯು 
ವಿವರವಾಗಿ ಬಂದಿದೆ. ಜಂಬೂದ್ವೀಪದ ವರ್ಣನೆ. ಭಾರತವರ್ಷ 
ಮುಂತಾದ ಎಲ್ಲಾ ವರ್ಷಗಳ ವರ್ಣನೆ, ಭಗವಂತ ನಾಮಸ್ಮರಣೆಯ 
ಮಹಿಮೆ ಮುಂತಾದುವುಗಳನ್ನು ವಿವರಿಸಲಾಗಿದೆ. ಸೂರ್ಯಾದಿ 
ಗ್ರಹಗಳು, ಭುವರಾದಿ ಲೋಕಗಳು, ಅವುಗಳ ಸ್ಥಿತಿಗತಿಗಳ ವಿವರಣೆ 
ಇಲ್ಲಿದೆ. ಅನೇಕ ತೀರ್ಥಕ್ಷೇತ್ರಗಳ ವರ್ಣನೆ, ಮೋಕ್ಷವಿಷಯದಲ್ಲಿ 
ವ್ಯಾಸರು ಮತ್ತು ಮುನಿಗಳ ಸಂವಾದ. ಬಹ್ಮ ಭೃಗು ಮುಂತಾದವರ 





Yathiraja Vedanta Trust 








ವಿಚಾರ ವಿಮರ್ಶೆ, ಪಾರ್ವತೀ ಚರಿತ್ರೆ, ಏಕಾಮಕ್ಷೇತ್ರ, ಉತ್ಕಲ ಕ್ಷೇತ್ರ, 
ಪುರುಷೋತ್ತಮ ಕ್ಷೇತ್ರಗಳ ಮಹಿಮೆ ಮುಂತಾದುವು ಇಲ್ಲಿವೆ. 
ಇಂದ್ರದ್ಯುಮ್ಮ ರಾಜನ ವಿಷ್ಣುಭಕ್ತಿ. ಬ್ರಹ್ಮದೇವರ ಒಂದು ಕಲ್ಪದವರೆಗೆ 
ಬದುಕಿರು ಚಿರಂಜೀವಿಗಳಾದ ಮಾರ್ಕಂಡೇಯರ ಚರಿತ್ರೆ, 
ಪ್ರಳಯಕಾಲದಲ್ಲಿ ಸಮುದ್ರದಲ್ಲಿ ಆಲದಮರದ ಎಲೆಯಲ್ಲಿ 
ಬಾಲಮುಕುಂದನ ದರ್ಶನ - ಇವೆಲ್ಲವೂ ಇವೆ. 

ಮುಂದೆ 106 ಅಧ್ಯಾಯಗಳಲ್ಲಿ. ಗೌತಮೀ. ಗಂಗಾ. ವೃದ್ಧ ಗಂಗಾ 
ಎಂದೇ ಪ್ರಸಿದ್ದಳಾದ ಗೋದಾವರಿ 


ನಾರದರ ಕಥೋಪಕಥೆಗಳ ಮೂಲಕ ವಿವರಿಸಲಾಗಿದೆ. ಗೌತಮರ 
ಮೂಲಕ ಭೂಲೋಕಕ್ಕೆ ಬಂದವಳು ಆದಿಗ೦ಗೆ, ಗಂಗೆಯ 


ಎರಡನೆಯ ಅಂಶ ಭಾಗೀರಥೀ ಗಂಗಾ. ಅವಳ ತಂಗಿ ಗಂಗಾ. ಎಂಧ್ಯ 
ಪರ್ವತದ ಉತ್ತರದಲ್ಲಿದ್ದಾಳೆ. ಹಿರಿಯವಳಾದ ಅಕ್ಕ ಗ೦ಗೆ ಎಂಧ್ಯ 


ಪರ್ವತದ ದಕ್ಷಿಣದಲ್ಲಿದ್ದಾಳೆ. ವೃದ್ಧಗ೦ಗೆಯ ದಡದಲ್ಲಿರುವ 
ತೀರ್ಥಗಳ ಮಹಿಮೆಯ ಸಂದರ್ಭದಲ್ಲಿ ಅನೇಕ ಸ್ಪಾರಸ್ಕಕರವಾದ 
ನೀತಿಪೂರ್ಣವಾದ ಕಥೆಗಳು ಬಂದಿವೆ. 


1) ಪರೋಪಕಾರಿಯಾದ ಪಾರಿವಾಳ ಮತ್ತು ಜೇಡ, 2) ಅಂಜನಾ 
ಕೇಸರಿ ಮತ್ತು ಹನುಮಂತನ ಕಥೆ, 3) ಭಾರ್ಗವ ಅಂಗಿರಸರ ಕಥೆ, 4) 
ಕಪೀವಂತನ ಕಥೆ, 5) ವಾಲಖಿಲ್ಕರ ಉತ್ಪತ್ತಿ, 6) ಅಜೀಗರ್ತ 
ಶುನಃಶೇಪರ ವೃತ್ತಾಂತ, 7) ದದೀಚಿ ಲೋಪಮುದ್ರಾ. ಪಿಪ್ರಲಾದರ 
ಆಖ್ಯಾನ, 8) ಪಾರಿವಾಳ ಗೂಬೆಗಳ ಕಥೆ, 9) ಆಪಸ್ತಂಭರ ಕಥೆ. 10) 
ಸರಮಾರಣಿ ಆಖ್ಯಾನ, 11) ಮೌದ್ಗಲ್ಯದ ಕಥೆ. 12) ಮದುಚ್ಛಂದದ 
ಆಖ್ಯಾನ, 13) ಕದೂ-ವಿನತೆಯರ' ವೃತ್ತಾಂತ, 14) ಪರಶು-ಶಾಕಲ್ಯ 
ವೃತ್ತಾಂತ. 15) ಚಿಚ್ಚಿಕಾ ಪಕ್ಷಿಯ ಕಥ - ಮುಂತಾದ ಗಂಗಾ ಸಾ ನವು 


ಪರಮ ಪವಿತ್ರವಾದುದು ಎಂಬುದನ್ನು ಇಲ್ಲಿ ತಿಳಿಸಲಾಗಿದೆ. 





ನದಿಯ ಮಹಿಮೆಯು ಬ್ರಹ್ಮ 





ಗಂಗಾ ಗಂಗೇತಿ ಯೋ ಬ್ರೂಯಾತ್‌ ಯೋಜನಾನಾಂ ಶತೈರಪಿ | 

ಮುಚ್ಛತೇ ಸರ್ವಪಾಪೇಭ್ಯೋ ಎಷ್ಟುಲೋಕಂ ಕ್‌ ಗಚ್ಛ ತಿ ॥ 

ನೂರು ಯೋಜನ ದೂರದಲ್ಲಿದ್ದರೂ "ಗಂಗಾ ಗಂಗಾ' ಎಂದು 
ಸ್ಮರಿಸಿದರೆ ಪಾಪವಿಮುಕ್ತನಾಗಿ ವಿಷ್ಣುರೋಕವನ್ನು ಹೊಂದುತ್ತಾನೆ. 


ವೃದ್ಧಗಂಗಾ ಎಂದೇ ಪ್ರಸಿದ್ಧಳಾದ ಗೋದಾವರಿಯ 
ಮಹಿಮಯು 106ನೇ ಅಧ್ಯಾಯದಲ್ಲಿದೆ. ಬೃಹಸ್ಪತಿಂಶಖು 
ಸಿಂಹರಾಶಿಯಲ್ಲಿರುವಾಗ ಗೋದಾವರೀ ಸ್ನಾನ, ಅಲ್ಲಿ ದಾನ 
ಮಾಡುವುದು ಅತ್ಯಂತ ಪುಣ್ಯಪ್ರದವಾದದ್ದು. ವಾಸುದೇವಮಹಿಮಾ, 
ಪುರುಷೋತ್ತಮ ಕ್ಷೇತ್ರ ಮಹಿಮಾ, ಕ೦ಡುಮಹಿರ್ಷಿ ಚರಿತ. ನಂತರ 
34 ಅಧ್ಯಾ ಯಗಳಲ್ಲಿ ಕೃಷ್ಣಾವತಾರದ ಏಸ್ಮತವಾದ ವರ್ಣನ, ಮಥುರಾ 
ವೃಂದಾವನ, ದ್ದಾರಕೆಗಳಲ್ಲಿ ಶ್ರೀಕೃಷ್ಣನು ತೋರಿಸಿದ ಲೀಲೆಗಳು, 
ಶ್ರೀಕ ೈಷ್ಟನ ೬೨. ೯ ಮುಂತಾದುವುಗಳು ವರ್ಣಿತವಾಗಿವೆ. 
ಇಲ್ಲಿಯೂ ಭಾಗವತ. ಎಷ್ಟುಪುರಾಣ. ಪದ್ಮಪುರಾಣಗಳಲ್ಲಿ 
ಇದ್ದಂತೆಯೇ ಇದೆ. ಇಲ್ಲಿ ಕರ್ಮವಿಪಾಕ. ನರಕ ಯಾತನೆ, ಪಾತಕ, 

ಉಪಪಾತಕ. ಬ್ರಹ್ಮಲೋಕ. ಪಿತೃಶ್ರಾದ್ಧ, ಪಿತೃಕಲ್ಪ, 
ವರ್ಣಾಶ್ರಮಧರ್ಮ, ಸದಾಚಾರ ಮಹಿಮಾ, ಚತುರ್ಯುಗ 
ವೃತ್ತಾಂತ, ಚತುರ್ವಿದ ಪ್ರಳಯಗಳ ವರ್ಣನವಿದೆ. ಯೋಗಸಾಂಖ್ಯ 
(25 "ತತ್ವ ವರ್ಣನೆ), ವಸಿಷ್ಠ ಕರಾಲಜನಕ ಸಂವಾದ, ಕ್ಷರಾಕ್ಷರ ತತ್ವ 
ಮೋಕ್ಟ ಧರ್ಮ, ವಿದ್ಯಾ ಅವಿದ್ಯಾ ನಿರೂಪಣ, "ಬ್ರಹ್ಮವಾದ" ರೂಪ 
ನಿರೂಪಣ - ಇವೇ ಬ್ರಹ್ಮ ಪುರಾಣದ ಸಂಕ್ಷಿಪ್ತ ಪರಿ ವಿಡಿಯಾಗಿದೆ. 

ಫಲಶ್ರುತಿ 


ಇದಂ ಯಃಶ್ರದ್ಧಯಾ ನಿತ್ಯ ೦ ಪುರಾಣಂ ವೇದ ಸಂಹಿತಮ್‌ | 
ಸಂಪಠೇತ್‌ ಶೃಣುಯಾನರ್ತ್ಯ: ಸಯಾತಿ ಭವನಂ ಹರೇಃ ॥ 


ವೇದಕ್ಕೆ ಸಮಾನವಾದ ಈ ಪುರಾಣವನ್ನು ಓದುವ, ಕೇಳುವ 


ಹರಿಯ ಕೃಪಾಕಟಾ ಕ್ಷಕ್ಕೆ ಪಾತ್ರನಾಗುವನು. 


ಮೃ ಷ್ಠಆ ವಿಭಾಗ 


**ಹೈಕು್‌ 
ಯುಗಾದಿ ಹಬ್ಬ 
ತಂದೀತು ಹರುಷವ 


ಮನೆಮನೆಯಲ್ಲಿ 


ವಸಂತ ಖತು 
ಆಗಮನ ಕೋಗಿಲೆ 
ಇಂಪಾದ ಗಾನ 


ಪ್ಲವ ನಾಮದಿ 
ಸ೦ವತ್ಸರ ನೂತನ 
ವರ್ಷಾದಾರಂಭ..!! 


--ಪ್ರದ್ಯುಮ್ಮ 








Yathiraja Vedanta Trust 


ಮುಂದುವರೆದ ಭಾಗ 


- ಹಾ. ಎಂ.ವಿ. ಅನ೦ತಪದ್ಮನಾಭಾಚಾರ್ಯ ದಾಸನ್‌ 


ದೇಶಿಕ : 


ಆಚಾರ್ಯರ ನಿಯಮದಂತೆ... (ಎಂದು ಭಾಷ್ಕಕಾರರನ್ನು 
ನಮಸ್ಕರಿಸಿ ಭಗವಂತನನ್ನು ಕಂಡು) 
“ಇನ್ನಮುದತ್ತಮುದಾಯ್‌ ಇರಂಗು೦ ತಿರುನಾರಣಾ” 
ಏಕೆ ನನ್ನ ವಿಷಯದಲ್ಲಿ ನಿನಗೆ ಈಪರಿಯ ವ್ಯಸನ? 
ನಿನ್ನೊಟ್ಟಿಗೆ ಭಕ್ತಿ ಇಲ್ಲದೆಯೇ ನಿನ್ನ ಚರಣಗಳಲ್ಲಿ 
ಆಶ್ರಯಪಡೆದೆನೇನು? 

ಸ್ಥಾನಂ ಸಂಯಮಿ ಸಾರ್ವಭೌಮ ವಜಯಸ್ಥಾನೇ ಎಧತ್ತೇ 
ಹರಿಃ (ಶ್ರೀಭಾಷ್ಕಕಾರರ ಕೋಟೆಯಾದ ತಿರುನಾರಾಯಣ 
ಪುರದ ಶ್ರೀಸಂಪತ್ಕುಮಾರನು ಯಶಸ್ವಿಂಶರಾಗಿ 
ಪ್ರಕಾಶಿಸುತ್ತಿರುವನು) ಎಂದು ಹಾಡಿದೆನಲ್ಲವೇ? 
(ಅಲಕ್ಷ್ಯದಿ೦ದ) ಹಾಗೋ? ನೀನು ಹಾಡಿರುವೆಯಾ? 
ಎಷ್ಟು ಶ್ಲೋಕಗಳನ್ನು ಹಾಡಿರುವ? ರಂಗನಾಥನಿಗೆ 
ಪಾದುಕಾಸಹಸ್ರ್ತ, ಭಗವದ್ಧ್ಯಾನಸೋಪಾನ, ನ್ಯಾಸತಿಲಕ 
ಮೊದಲಾದವು ಅನುಗಹಿಸಿದಂತೆ ಹಾಡಿರುವೆಯಾಗ? ಇನ್ನು 
ವರದನ ವಿಷಯವಾಗಿ ವರದರಾಜ ಪಂಚಾಶತ್‌, 
ನ್ಯಾಸದಶಕ, ಅಡೃೈಕ್ಕಲಪತ್ತು ಮೃವಿರುದಮಾನ್ಯಂ 
ಮೊದಲಾದಂತ ಹಾಡಿರುವಂರರಾ? ಅದಲ್ಲದೆ 
ದೇವನಾಯಕ ಪಂಚಾಶತ್‌, ದಯಾಶತಕದಂತ ಐವತ್ತು 
ಶ್ಲೋಕಗಳ೦ತ ಹಾಡಿರುವೆಂತೋ? ಸಂಕಲ್ಪ 
ಸೂರ್ಯೋದಯದಲ್ಲಿ ಎರಡು ಶ್ಲೋಕಗಳು ಅದರಲ್ಲಿ 
ಕೂಡಾ ರಾಮಾನುಜ ಸಂಬಂಧವಿರುವ ಕಾರಣ ನನ್ನ 
ಮಹಿಮೆಯನ್ನು ಹಾಡಿರುವ! ಈ ಹಿಂದೆ ನೀನು ಇಲ್ಲಿ ವಾಸ 
ಮಾಡಿದೆ ಎಂದು ಹೇಳಿದೆ. ಶ್ರೀರಂಗದಲ್ಲಿ ವಾಸಿಸಲು 
ಶಕ್ಕವಿಲ್ಲದ ಸಂದರ್ಭಗಳಲ್ಲಿ ನಿನಗ ನಾನೇ ಅಲ್ಲವೇ 
ಆಧಾರವಾಗಿದ್ದ? ನೀನೇನು, ಎಲ್ಲರೂ ಸೇರಿ 
ಮೇಲುಕೋಟೆಯಲ್ಲಿ ಸಂರಕ್ಷಿಸಲ್ಪಟ್ಟಿರಿ. ಆಶ್ರಯವನ್ನು 
ಕೂಟ್ಟ ನನ್ನನ್ನು ರಕ್ಷಣೆಗೆಂದು ಶರಣಾಗತಿ ಮಾಡುವುದನ್ನು 
ತ್ಯಜಿಸಿ ಶ್ರೀರಂಗದಲ್ಲೂ ಕಾ೦ಚೀಪುರದಲ್ಲೂ ಶರಣಾಗತಿ 
ಮಾಡಿದರು. 


ರಾಮಾನುಜರು ಮೌನವಾಗಿಯೇ 


ನೋಡಿದಿರಾ? ಬಾಯಿ ತೆಗೆಯಲಾಗುತ್ತಿಲ್ಲ. ಏನೋ ಇಲ್ಲೇ 
ವಾಸ ಮಾಡಿದೆ ಎಂದು ಹೇಳಿದೆಯಲ್ಲಾ? ಇಲ್ಲಿರುವ 
ಶೈತ್ಯವನ್ನು ತಡೆಯಲಾಗಲಿಲ್ಲವೆಂದು ಶೀಘ್ರವಾಗಿ ಈ 
ಸ್ಥಳವನ್ನು ಬಿಟ್ಟು ಹೂರಡಬೇಕೆಂದು ಅವಸ 
ಪಡಲಿಲ್ಲವೇ? 
(... ಮೌನ) 


ಇನ್ನೂ ಹೇಳುವ ಕೇಳಿ... ಏನೇ ಇದ್ದರೂ ನಿಮಗೆಲ್ಲಾ 
ದಕ್ಷಿಣಾಪಥದ ದಿವ್ಯದೇಶಗಳ ಅಭಿಮಾನವೇ ಅಧಿಕ... 
ಎಷ್ಟೇ ಇದ್ದರೂ ಆ ನಿಟ್ಟಿನಲ್ಲಿ ನಾನು ನೂರೆಂಟು 


ಗ 


ದೇಶಿಕ : 


ದೇಶಿಕರು: 


ದೇಶಿಕ : 





Yathiraja Vedanta Trust 


\ 





ರಾಜಮಹಾರಾಜರ ಸಂವಾದ 


ಅನುವಾದ : ಉ.ವೇ. ಭರತ್‌ ಭಟ್ಟರ್‌ 


ದಿವ್ಯದೇಶಗಳ ಸಾಲಿನಲ್ಲಿ ಸೇರದೇ ಇರುವವನಲ್ಲವೇ? 


ಪ್ರಭೋ... ತಮ್ಮ ವಿಷಯವಾಗಿ ನಮ್ಮಾಳ್ವಾರರು 
“"ಒರುನಾಯಗಮಾಯ್‌' ಎಂಬ ಪದ್ಯದಲ್ಲಿ ಪೂರ್ಣವಾಗಿ 
ಈ ದಿವ್ಯದೇಶದ ವೈಭವವನ್ನೇ ಹಾಡಿರುತ್ತಾರೆ? 


(ಮತ್ತೆ ಅಲಕ್ಷ್ಯ) ನಿಜವನ್ನು ನುಡಿಯಿರಿ. ಅದು ನನ್ನ 
ವಿಷಯವಾದ ಪ್ರಬಂಧವೇ? ನಿಮ್ಮ ನಮ್ಮಾಳ್ವಾರರು 
ನನ್ನನ್ನು ಕುರಿತು ಹಾಡಿರುವರೇನು? ಏನೋ ನಮ್ಮ 
ಮೇಲಿರುವ ಅಭಿಮಾನದಿಂದ ಕೆಲವರು ಅನುಸಂಧಾನ 
ಮಾಡುತ್ತಾರೆ. 'ತಿರುನಾರಣ' ಎ೦ಬ ಪದವು ಬಂದಕಾರಣ 
ಅದು ನನ್ನ ವಿಷಯದ್ದಾಗುವುದೇ? ಹಾಗಾದಲ್ಲಿ ನನ್ನನ್ನು 
ನೂರೆ೦ಟರಲ್ಲಿ ಸೇರಿಸಬಹುದಾಗಿತ್ತಲ್ಲವೇ? ಅದು ಸರಿ. 
ನೀವು ಹೀಗೆಯೇ ಮೌನವಾಗುರುತ್ತೀರಿ. ನಾನೇನು ನಿಮಗೆ 
'ಕವಿತಾರ್ಕಿಕ ಸಿಂಹ.... ಸರ್ವತಂತ್ರ ಸ್ಪತಂತ್ರ' ಮೊದಲಾದ 
ಬಿರುದುಗಳನ್ನು ನೀಡಲಿಲ್ಲವಲ್ಲ? ಒಂದು ವೇಳೆ ನಾನು 
ನಿಮಗೆ ಬಿರುದುಗಳನ್ನು ನೀಡಿದ್ದೇ ಆಗಿದ್ದರು ನನಗೂ 
ಒಂದು ನೂರು ಶ್ಲೋಕವಾದರೂ ಲಭ್ಯವಾಗುವ 
ಸಾಧ್ಯತೆಗಳಿದ್ದವು. ಅದಕ್ಕಿಂತಲೂ ಮೋಸ. ಅಧಿಕಾರ 
ಸಂಗ್ರಹದಲ್ಲಿ ದಿವ್ಯದೇಶ ಮಂಗಳಾಶಾಸನದಲ್ಲಿ, ಮೊದಲಿಗೆ 
ಶ್ರೀರಂಗ, ನಂತರ ಶ್ರೀನಿವಾಸ ವರದನನ್ನು ಹಾಡಿರುವ 
ನೀನು ಅನಂತರದಲ್ಲಿ ನನಗೂ ಒಂದು ಪದ್ಯ 
ಹಾಡಲೆಳೆಸಲಿಲ್ಲ. ಇದ್ದರೂ ವಾಸ್ತವದಲ್ಲಿ ನಾನೇ ನಿಮ್ಮನ್ನು 
ಅಧಿಕವಾಗಿ ಕೂಂಡಾಡುತ್ತಿರುವೆ. ಇದೋ ಈ ರೀತಿಯಾದ 


ಉತ್ಸವಗಳು ಶ್ರೀರಂಗದಲ್ಲೂ ಕಾಂಚಿಯಲ್ಲೂ 
ತಿರುಮಲೆಯಲ್ಲೂ ಇಷ್ಟು ವೈಭವವಾಗಿ 
ನಡೆಯುವುದೇನು? 

ಯಾದವೇಂದ್ರ... ನಿನ್ನ ದಾಸರ ವೈಭವಗಳನ್ನು 
ಎಣಿಸಿಯೇ ಅಲ್ಲವೇ (ಸಹಜಸುಲಭ ದಾಸ್ಕ್ಯ.....) 
ಸೌಜನ್ಯದಿ೦ದಲೂ ಸುಲಭವಾಗಿಯೂ ಇರುವ 


ಭಾಗವತೋತ್ತಮರು ಎಂದು ಹಾಡಿರುವೆ. 


ಏನೋ ರಚಿಸುವ ವೇಗದಲ್ಲಿ ಒಂದು 
ವಾರ್ತೆಯನ್ನು ನುಡಿದಿರುವೆ. ಈವರೆಗೆ ನಾನು ಕೇಳಿದ 
ಪ್ರಶ್ನೆಗೆ ಉತ್ತರವೇ ಸಿಗಲಿಲ್ಲವಲ್ಲ? 

ನಾರಾಯಣ, ಶ್ರೀರ೦ಗಕ್ಕೆ ಆಪತ್ತು ಬಂದೊದಗಿದ 
ಸಮಯಗಳಲ್ಲಲ್ಲಾ ನೀನು ನಮಗೆ ರಕ್ಷಕನಾದ ಎಂಬ 
ವಿಷಯದಲ್ಲಿ ಯಾವ ಸಂದೇಹವೂ ಇಲ್ಲ. ಆದರೆ ನಿನ್ನನ್ನು 
ಈ ದಾಸನು ಸ್ತೋತ್ರ ಮಾಡಲಿಲ್ಲವೆಂದು ಏಕೆ ಸುಮ್ಮನೆ 
ಅಪವಾದ ಹೊರಸುತ್ತಿರುವ? 

ಹೋಯ್‌! ಪ್ರತಿವಾದಿ ಸಿ೦ಹರೇ.... ನಾನೇನು ಸುಮ್ಮನೆ 
ದೂಷಿಸಲಿಲ್ಲ. ಒಂದು ಬೃಹತ್‌ ಸ್ತೋತ್ರವನ್ನು ಏಕೆ 






ನ 








ದೇಶಿಕರು: 


ರಚಿಸಲಿಲ್ಲವಂದು ಕೇಳಿದೆ... ಹಂಸ ಸಂದೇಶದಲ್ಲಿಯೂ 
ಕರ್ನಾಟಕ - ಆಂಧ್ರಪದೇಶವು ಕೂಡುವ ಸ್ಥಳಗಳನ್ನೆಲ್ಲಾ 
ಬಳಕ್ಷಿಸುವಾಗ ಕೊಂಚ ಒಳಗೆ ಕಣ್ಣು ಹಾಯಿಸಿ, ಈ 
ಪರ್ವತದ ವಿಷಂರುವಾಗಿ ಒಂದು ಶ್ಲೋಕ 
ಹೇಳಬಹುದಾಗಿತ್ತು. ಚ೦ದ್ರಪುಷ್ಕರಿಣಿಂರುನ್ನು 
ವರ್ಣಿಸಿರುವ ನೀನು ಕಲ್ಯಾಣ ಪುಷ್ಕರಣಿಯ ಸೊಬಗನ್ನು 
ಏಕೆ ಬಣ್ಣಿಸಲಿಲ್ಲ? 

ನಾಥ! ನಿನ್ನ ಮೇಲೆ 70 ಶ್ಲೋಕಗಳುಳ್ಳ ದೊಡ್ಡದಾದ 
ಸ್ತೋತ್ರವನ್ನು ಹಾಡಿರುವೆನಲ್ಲ? 

ಅದೇಣು ಹೊಸದಾಗಿ ಹಾಡಿರುವ? ಇದುವರೆಗೂ 
ನಾನೆಲ್ಲೂ ಈ ಬಗೆಗೆ ಕೇಳರಿಯಲಿಲ್ಲವೇ? ನೀನು 
ಅನುಗಹಿಸಿದ ಹಲವು ಸ್ತೋತ್ರಗಳ ಹಾಗ ಒಂದು ವೇಳ ಈ 
ಗಂಥವೂ ಲುಪ್ಪವಾಗಿರುವುದುಂಟೋ? 


ದೇಶಿಕರು: ಈ ಹೊತ್ತಿನವರೆಗೂ ಎಲ್ಲಾ ದಿವ್ಯದೇಶಗಳಲ್ಲಿಯೂ ನಿನ್ನ 
ಸನ್ನಿದಿಂಉಗುಲ್ಲಿಂರಯೂ ಅದು ಅನುಸಂದಾನ 
ಮಾಡಲ್ಪಡುತ್ತಿರುವುದು ಆ ಸ್ತೋತ್ರವೇ ಯತಿರಾಜ ಸಪ್ತತಿ. 

ಶಲ್ಪ್ಲ : (ಸ್ವಲ್ಪ ಕೋಪಗೊಂಡು) ಇದೆಂತಹ ಪಿತೃಭ್ರಮೆ! 
ನಾನೊಂದು ಕೇಳಿದರೆ ನೀನು ಬೇರೆ ಏನೋ 
ಹೇಳುತ್ತಿರುವೆ. ಯತಿರಾಜ ಸಪ್ಪತಿ ನನ್ನ ವಿಷಯವಾದ 
ಸ್ತುತಿಯೇ? ಆ ಸ್ಟೋತ್ರದಲ್ಲಲ್ಲಾ ನಿನ್ನ ಆಚಾರ್ಯರ 
ಕೃಪಾವಿಶೇಷವನ್ನಲ್ಲವೇ ಹಾಡಿರುವುದು? 
(ವೇಗವಾಗಿ) ಓಹೋ! ದೇವಿಯರು ನನ್ನನ್ನು 
ರಾವತಾನುಜನೆಂದು ಕರೆದ ಕೂಡಲೇ ಅದು 
ವಿಷಯಕವಾದ ಸ್ತೋತ್ರವಾಗುವುದೇನು? 


- ಮುಂದುವರೆಯುವುದು 


Thiruvaimoli 


ಮನನಗ ಮಲಬರ ಮಲರ್ಮಿಶೈ ಎಳುದರುಮ್‌ 
ಮನನುಣರ್‌ ವಳವಿಲನ್‌ ಪೊರಿಯುಣರ್‌ ವವೈಯಿಲನ್‌ | 
ಅನನುಣರ್‌ ಮುಳುನಲಮ್‌ ಎದಿರ್‌ ನಿಗಳ್‌, ಕಳಿವಿನುಮ್‌ 
ಇನನಿಲನ್‌ ಎನನುಯಿರ್‌ ಮಿಗುನರೈಯಿಲನೇ | 


-T.C. Krishnamurthy 


Meaning: 

The sense organs can comprehend only material objects. 
However, the mind cleansed of all impurities by yogic 
practice can comprehend a jivatma but not the Paramatma. 
The latter is far removed from the Ken of both chit and achit. 
There is nothing in the universe that can be considered 
higher than Him nor equal to Him.He remains peerless at all 
times, past, present and future. 





Wish You All a Happy Ugadi 
Coming Soon Paduka Kainkaryam 


Yathiraja Vedanta Trust Ne 


8 





\ 









ಶ್ರೀಃ ವೇಣುಗೋಪಾಲಸ್ವಾಮಿ ದೇವಸ್ಥಾನ, ದೇವನಷಳ್ನ 





ಬೆಂಗಳೂರು ನಗರದ ಹೊರವಲಯದಲ್ಲಿರುವ ದೇವನಹಳ್ಳಿ 


ಗ್ರಾಮದಲ್ಲಿ ೫9ಗಳೂತ ಅ೦ತರರಾಷ್ಟ್ರೀಯ ನಾಳ 


ನಿಲ್ದಾಣದಿಂದ ಸುಮಾರು 14 ಕಿ.ಮೀ. ದೂರದಲ್ಲಿ ಪುರಾತನವಾದ 
ಶ್ರೀ ವೇಣುಗೋಪಾಲಸ್ವಾಮಿ ದೇವಾಲಯವಿದೆ. ಹೊಯ್ಸಳರ 
ಶೈ ಲಿಯಲ್ಲಿ ಇದಾರ ತ್‌ ಈ ಪುಟ್ಟ ದೇವಸ್ಥಾನವು ಆಕರ್ಷಕ 
ಶಿಲ್ಪಕಲೆಯನ್ನು 


312398: ಆನನ ಮೂಲ ವಿಗಹವು 





ವಿಜಯನಗರದ ಶೈಲಿಯ ಕತ್ತನೆಯನ್ನು ಹೊಂದಿದ್ದು ಶಿಖರವು 
ದ್ರಾವಿಡ ಶೈಲಿಯಲ್ಲಿರುವುದು ವಿಶೇಷ ಎತ್ತರದ ರಾಜಗೋಪುರದ 
ಇಕ್ಕಲಗಳಲ್ಲಿ ಎಷ್ಟುವಿನ ಮೂರ್ತಿಗಳನ್ನು ಕಾಣಬಹುದು. 
ದೇವಸ್ಥಾನದ ಒಳಭಾಗದಲ್ಲಿ ಕಜ ಪ್ರಾಕಾರವಿದ್ದು. 
ನವರಂಗ, ಮುಖಮಂಟಪ ಹಾಗೂ ಗರ್ಭಗೃ ಹಗಳನ್ನು 
ನಿರ್ಮಿಸಲಾಗಿದೆ. ಪ್ರಾಕಾರದ ಗೋಡೆಗಳ ಮೇಲಿರುವ ಕುಸಿರಿಯ 
ಕೆತ್ತನೆ, ಕಂಬಗಳ ಮೇಲಿನ ಶಿಲ್ಪವಿನ್ಯಾಸಗಳು ಗೋಡೆಗಳ ಮೇಲೆ 
ಚಿತ್ರಿಸಲಾಗಿರುವ ರಾವಾಾಂತುಣದ ಹಾಗೂ ಶ್ರೀಕೃಷ್ಣನ 
ಬಾಲಕಾಂಡದ ದೃಶ್ಯಗಳು ಬರುವ ಭಕ್ತಾದಿಗಳ ಮನಸಳಯುತ್ತವೆ. 
ಗರ್ಭಗೃಹದೊಳಗಿರುವ ಮನೋಹರವಾದ ಮೂಲಮೂರ್ತಿಯು 
ನಿಂತಿರುವ ಭಂಗಿಯಲ್ಲಿ ನೃತ್ಯಮಾಡಲು ಸಜ್ಜಾಗಿರುವಂತಿದೆ. 


ಇಲ್ಲಿನ ಸ್ಮ್ಥಣಪುರಾಣದ ಪ್ರಕಾರ, ದೇವೇಗೌಡನೆಂಬ ಪಾಳೇಗಾರನು 
600 ವರ್ಷಗಳ ಹಿಂದೆ ದೇವನಹಳ್ಳಿಯ ಕೋಟೆಯನ್ನು ನಿರ್ಮಿಸಿ 
ಈ ದೇವಾಲಯವನ್ನು ಪ್ರತಿಷ್ಠಾಪಿಸಿದನು. ಪ್ರತಿವರ್ಷ ಚೈತ್ರಮಾಸದ 
ಹುಣ್ಣಿಮೆಯಂದು ಬಹಳ ವಿಜೃಂಭಣೆಯಿ೦ದ ಬ್ರಹ್ಮರಥೋತ್ಸವವು 
ನಡೆಯುತ್ತದೆ. 


ದೇವಸ್ಥಾನದ ದರ್ಶನದ ವೇಳೆ: 


ಬೆಳಿಗ್ಗೆ : 7.30ರಿಂದ 11.00 ಘಂಟೆಯವರೆಗೆ 
ಸಂಜೆ : 6.00ರಿಂದ 8.30 ಘಂಟೆಯವರೆಗೆ 


೦ಪರ್ಕಿಸಬಹುದಾದ 
ದೂರವಾಣಿ ಸಂಖ್ಯೆ: 
ಕ 8200111 


ಹೆಚ್ಚಿನ ವಿವರಗಳಿಗೆ ಸ 





ik ಟೆ 


x } 


ಹೊ {7 1 
Js 


WEE 
23 


Yathiraja Vedanta Trust 





ಅರೋಗ್ಯವಂತನು ಯಾದರು? 


“ಬೆಳಕು” ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ - ಶ್ರೀ ಶ್ರೀ ರಂಗಪ್ರಿಯಸ್ವಾಮಿರವರ ಪೂರ್ವಾಶ್ರಮ ಲೇಖನ 
ಆರೋಗ್ಯವೇ ಭಾಗ್ಯ; ಸಹಜವಾದ ಭಾಗ್ಯ. ಆರೋಗ್ಯ ಇರುವವರು ಆದರೆ ದೇಹ, ಮನಸ್ಸು ಮತ್ತು ಚೈತನ್ಯಗಳ ವಿಷಯವನ್ನು ತುಂಬಾ 


ಮತ್ತು ಇಲ್ಲದವರು ಎಲ್ಲರೂ ಬಯಸುವ ಮಹಾಭಾಗ್ಯ. ಅದಕ್ಕೇ ಆಳವಾಗಿ ಅನುಭವದಿಂದ ತಿಳಿದ ಜ್ಞಾನಿಗಳು “ಮನುಷ್ಯನಿಗೆ ಮೇಲೆ 
ಯಾರನ್ನಾದರೂ ಕುಶಲ ಪ್ರಶ್ನೆ ಮಾಡುವಾಗ "ಆರೋಗ್ಯವಾಗಿದ್ದೀರಿ ಹೇಳಿದ ಮೂರು ಸ್ಥಿತಿಗಳಲ್ಲದೆ ನಾಲ್ಕನೆಯ ಸ್ಥಿತಿಯೂ ಒಂದು 
ತಾನೇ?” ಎಂದು ಕೇಳುತ್ತೇವೆಯೇ ಹೊರತು “ಅನಾರೋಗ್ಯವಾಗಿದ್ದೀರಿ ಉಂಟು. ಅದಕ್ಕೆ “ತುರೀಯ” ಅಥವಾ “ಸಮಾಧಿ” ಎಂದು ಹೆಸರು. 
ತಾನೇ?” ಎಂದೂ ಯಾರೂ (ಸಾಮಾನ್ಯವಾಗಿ) ಕೇಳುವುದಿಲ್ಲ. ಅಲ್ಲಿ ಯಾವ ವಿಕಾರವೂ ಇಲ್ಲ. ಅದು ಸಹಜಸ್ಥಿತಿ. ಅಲ್ಲಿ ಸಂತೋಷ 
“ಆರೋಗ್ಯವ೦ತನ ಲಕ್ಷಣವೇನು? ಎಚ್ಚರವಾಗಿರುವಾಗ ತುಂಬಾ ತುಂಬಿರುತ್ತದೆ. ಅದು ಹುಚ್ಚಲ್ಲ, ಬೆಪ್ಪಲ್ಲ, ಕಲ್ಪನೆಯ ಕನಸಲ್ಲ, ಎಲ್ಲ 
ಆ ಲ ತ ಟತತತತತೊ್ಕ!4ೆೆ್ತೆ ರ ರಜ 4 
ಸರಿಯಾಗಿ ಮಾಡುವುದಿಲ್ಲ” ಎಂದರೆ ಇದು ಒಳ್ಳೆಯ ಆರೋಗ್ಯದ ಇಂದು ಪರಿಸರ! 
ಲಕ್ಷಣವಲ್ಲ. "ನಿದ್ರೆಯನ್ನು ಬಲು ಚೆನ್ನಾಗಿ ಮಾಡುತ್ತಾನೆ. ಆದರೆ ಎಚ್ಚರಿಕೆ ಆದ್ದರಿ೦ದ ಎಚ್ಚರ, ಕನಸು, ನಿದ್ರೆ ಮತ್ತು ತುರೀಯ - ಈ ನಾಲ್ಕು 
ಬ೦ದಾಗ ಜಡಭರತ, ಯಾವುದಕ್ಕೂ ಲಾಯಕ್ಕಲ್ಲ” - ಎಂದರೆ ಇದೂ ಸ್ಥಿತಿಗಳನ್ನೂ ಯಾವನು ಸಹಜವಾಗಿ ಅನುಭವಿಸಬಲ್ಲನೋ ಅವನೇ 
ಪೂರ್ಣವಾದ ಆರೋಗ್ಯದ ಲಕ್ಷಣವಲ್ಲ. “ಯಾವಾಗಲೂ ಕಟ್ಟ ಪೂರ್ಣವಾಗಿ ಆರೋಗ್ಯವಂತ. ಆ ಅನುಭವಗಳಲ್ಲಿ ಯಾವುದೂ 
ಕನಸುಗಳನ್ನೇ ಕಾಣುತ್ತಾನೆ, ಬೆಚ್ಚಿ ಬೆದರುತ್ತಾನೆ” ಎಂದರೆ ಅದೂ  ಊನವಾಗಬಾರದು. ಅಷ್ಟೇ ಅಲ್ಲ, ತುರೀಯದಲ್ಲಿ ಮಾತ್ರವೇ ಪೂರ್ಣ 
ಒಳ್ಳೆಯ ಆರೋಗ್ಯದ ಲಕ್ಷಣವಲ್ಲ. ಎಚ್ಚರದಲ್ಲಿ, ಕನಸಿನಲ್ಲಿ ಮತ್ತು ಸುಖ ಶಾಂತಿಗಳ ಅನುಭವ; ಉಳಿದ ಸ್ಥಿತಿಗಳಲ್ಲಿ ಅನುಭವಕ್ಕೆ 
ನಿದ್ರೆಯಲ್ಲಿ, ಮೂರು ಸ್ಥಿತಿಗಳಲ್ಲೂ ಸುಟ್ಟಿಂಯಯಾಗಿರಬೇಕು, ಬರುವುದು ಆ ಸುಖಶಾಂತಿ ಸಾಗರದ ಬಿಂದುಗಳು ಮಾತ್ರ. 
ಪಟುವಾಗಿರಬೇಕು. ದೇಹಶಾಸ್ತ್ರ ಮನಶ್ವಾಸ್ತಗಳು ಹೇಳುವಂತೆ ಆಯಾ ಎ ES ಆರೋಗ್ಯಸ್ಥಿತಿಯನ್ನು 


ಸ್ಥಿತಿಗಳಲ್ಲ ಉಸಿರಾಟ, ರಕ್ತಪರಿಚಲನೆ, ಹೃದಯದ ಬಡಿತ ಇತ್ಯಾದಿ ನಾವು ಪಡೆದಿದ್ದೇವೆ. ಆ ಭಾಗ್ಯವನ್ನು ಪಡೆಯುವ ಹಕ್ಕು ಎಲ್ಲ 
ಗುರುತುಗಳಿರಬೇಕು. ಹೀಗಿದ್ದರೆ ತಾನೇ ಅವನು ಆರೋಗ್ಯವಂತ  ಮ್ಯೂನವರಿಗೂ ಇದೆ. ಅದನ್ನು ಪಡೆಯಲು ಪ್ರಾಮಾಣಿಕವಾಗಿ ಪ್ರಯತ್ನ 
ಎ೦ದು ವೈದ್ಯರು ಹೇಳುತ್ತಾರೆ. ಮಾಡಿರಿ” ಎಂಬ ಸಂದೇಶವನ್ನು ನಮಗೆ ನೀಡುತ್ತಾರೆ ಬ್ರಹ್ಮಜ್ಞಾನಿಗಳು. 


ಮಹಾಭಾರತ ಒಂದು ಆರುಪರಲಿಚಯ 


-ಉ.ವೇ. ಭರತ್‌ಭಟ್ಟರ್‌ 


ರಾಜಸೂಯನ ನಂತರ, ವೇದವ್ಯಾಸರು, “ಇನ್ನು ಹದಿಮೂರು ಮತ್ತೆ ಪಾಂಡವರಿಗೆ ವರರೂಪದಲ್ಲಿ ಕೊಟ್ಟು ಕ್ಷಮೆಯಾಚಿಸಿ 
ವರ್ಷಕ್ಕೆ, ನಿನ್ನ ನೆಪದಲ್ಲಿ ಭೂಮಿಯ ರಾಜಕುಲವೆಲ್ಲಾ ಕಳುಹಿಸುತ್ತಾನೆ. 

ನಾಶವಾಗುವುದು” ಎಂದು ಧರ್ಮರಾಜನಿಗೆ ಭವಿಷ್ಯವನ್ನು 
ನುಡಿಯುತ್ತಾರೆ. ಕಂಗಾಲಾದ ಧರ್ಮರಾಜನು ನಡೆಯಲಿದ್ದ 
ಅನಾಹುತವನ್ನು ತಪ್ಪಿಸಲು, “ಇನ್ನು ಮುಂದೆ ಹದಿಮೂರು ವರ್ಷಗಳ 
ನಂತರ ನನ್ನದಾಯಾದರೂ, ಶತ್ರುಗಳ ಅಧೀನದಲ್ಲಿದ್ದು ಜಗಳಕ್ಕೆ 
ಆಸ್ಪದವನ್ನು ನೀಡುವುದಿಲ್ಲ” ಎ೦ದು ಪ್ರತಿಜ್ಞೆಯನ್ನು ಮಾಡುತ್ತಾನೆ. 
ಇದನ್ನು ಬಳಸಿಕೊಂಡ ದುರ್ಯೋಧನನು ಪಾಂಡವರ 
ಐಶ್ವರ್ಯವನ್ನು ಅಪಹರಿಸಿ, ಜಯಿಸಲು ಶಕುನಿಯೊಂದಿಗೆ 
ಸಮಾಲೋಚಿಸಿ, ತಾನೂ ಒಂದು ಸಭೆಯನ್ನು ನಿರ್ಮಿಸಿ, 
ಪ್ರವೇಶೋತ್ಪವಕ್ಕೆ, ಪಾಂಡವರನ್ನು ಆಹ್ವಾನಿಸಿ, ವಿನೋದಕ್ಕಾಗಿ 
ಧರ್ಮಜನನ್ನು ಜೂಜಾಡಲು ಕರೆಯುತ್ತಾನೆ. ಮೋಸದ ಜೂಜಾಟದಲ್ಲಿ 
ಪಾಂಡವರು, ಸೋತು, ಪಣಕ್ಕಿಟ್ಟ ಪಾಂಚಾಲಿಯ ಮಾನಭಂಗವನ್ನು 
ಮಾಡಲು ಹೊರಟ್ಟಿದ್ದ ದುಷ್ಪ ಕೌರವರಿಂದ, ಶರಣಾದ ದ್ರೌಪದಿಯನ್ನು 
ಪವಾಡ ಸದೃಶ ರೀತಿಯಲ್ಲಿ ಶ್ರೀಕೃಷ್ಣನು ಸಂರಕ್ಷಿಸಿರುತ್ತಾನೆ. 
ಶರಣಾದವರನ್ನು ಭಗವ೦ತನು ಎಂದೂ ಕೃಬಿಡುವುದಿಲ್ಲವೆ೦ಬುದಕ್ಕೆ 
ಇದೇ ಸಾಕ್ಷಿ. ಹೆದರಿದ ಧೃತರಾಷ್ಟ್ರನು ದ್ಯೂತದಿಂದ ಪಡದ ಸಂಪತ್ತನ್ನು 





- ಮುಂದುವರೆಯುವುದು 
10 


Yathiraja Vedanta Trust 








ಶ್ರೀಮದ್ರಾಮಾಯಣದ ಸಂದೇಶಗಳು 


ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಮುಗಿಸಿ ಇನ್ನೇನು 
ಸ್ವಗೃಹವನ್ನು ಕುರಿತು ಸೇರಬೇಕನ್ನುವಷ್ಟರಲ್ಲಿ ನಮ್ಮ ಹಳೆಯ 
ಸ್ನೇಹಿತರೊಬ್ಬರು ಸಿಕ್ಕರು. ತುಂಬ ದಿನಗಳಿಂದ ಯಾವ ಕಾರಣಕ್ಕಾಗಿ 
ತಾವು ದೇವಸ್ಥಾನಕ್ಕೆ ಬರಲಿಲ್ಲವೆಂದು ನಾನು ಅವರಲ್ಲಿ ಕೇಳಿದೆ. 
“ದೇವಾಲಯಕ್ಕೆ ಬರಲು ಭಯವಾಗುತ್ತೆ ಎಂದರು ಅವರು. ನಾನು 
ಬೆಚ್ಚಿದೆ. ಭಯವೇಕೆ ಎಂದು ಕೇಳಿದಾಗ, ತನ್ನ ಬಗ್ಗೆ ಹಗುರವಾಗಿ, 
ಇಲ್ಲಸಲ್ಲದ ಆರೋಪಗಳನ್ನು ಹೊರಿಸಿ, ಮನ ನೋಯುವಂತೆ, 
ದೇವಾಲಯಕ್ಕೆ ಬರುವ ಇತರರು ಮಾತನಾಡಿಕೊಳ್ಳುತ್ತಾರೆ೦ದೂ, 
ಇವರ ಮಧ್ಯೆ ದೇವರ ದರ್ಶನ ಮಾಡಲು ಅವಕಾಶವಿದೆಯೋ 
ಇಲ್ಲವೋ ಎಂದು ತಿಳಿಯದೆ ತಾನು ದೇವಾಲಯಕ್ಕೆ ತುಂಬ 
ದಿನಗಳಿಂದ ಬರಲಿಲ್ಲವೆಂದು ಹೇಳಿದರು. 


ದೇವಸ್ಥಾನಕ್ಕೆ ಹೋದಾಗ ನಮ್ಮ 
ಮಾತನಾಡುವ ವ್ಯಕ್ತಿಗಳ ವಿಷಯದಲ್ಲಿ ಹೇಗೆ ಪ್ರತಿಕ್ರಿಯಿಸಬೇಕೆಂದು 
ನಾವು ಮೊದಲು ತಿಳಿಯಬೇಕಲ್ಲವೇ. ಹೀಗೆ ಇದರ ವಿಷಯವಾಗಿ 
ಯೋಚಿಸುತ್ತಾ “ಅಭಯ ಪ್ರಧಾನ ಸಾರ”ವಂಬ ಪರಿಯವಾಚಾನ್‌ 
ಪಿಳ್ಳೈ ಸ್ವಾಮಿಗಳ ಶ್ರೀಮದ್ರಾಮಾಯಣದ ತನಿಶ್ಲೋಕಿ ವ್ಯಾಖ್ಯಾನ 
ಗ್ರಂಥವನ್ನು ಸುಮ್ಮನೆ ತಿರುವು ಹಾಕಲು ತೆಗೆದೆ. ಪುಸ್ತಕವನ್ನು ತೆಗೆದ 
ಒಡನೆ ಕಂಡ ಶ್ಲೋಕವಿದು. 


ಮನಸ್ಸನ್ನು ಚುಚ್ಚುವಂತೆ 


ತೇಷಾಂ ಸಂಭಾಷಣಮಾಣಾನಾಂ ಅನ್ಯೋನ್ಯಂ ಸವಿಭೀಷಣಃ 
ಉತ್ತರಂ ತೀರಮಾಸಾದ್ಯ ಖಸ್ಥ ಏವ ವುತಿಷ್ಠತ 


ರಾವಣನೆಂಬ ತನ್ನ ಸಹೋದರನನ್ನು ತ್ಯಜಿಸಿ, ಧರ್ಮವೊಂದೇ ತಲೆ 
ಕಾಯುವುದೆಂದು ತಿಳಿದ ವಿಭೀಷಣನು ಶ್ರೀರಾಮನು ಧರ್ಮದ 
ಸಾಕಾರಮೂರ್ತಿ ಎಂದು ತಿಳಿದು ಅವನಿಗೆ ಶರಣಾಗಲು ಬಂದನು. 
ಬಂದ ವಿಭೀಷಣನನ್ನು ಕಂಡ ಸುಗ್ರೀವನು ಸಂಶಯದಿಂದಲೂ, 
ಭಯದಿಂದಲೂ ತಮ್ಮನ್ನು ಕೂಲ್ಲಲೆಂದೇ ಇವನು ಬಂದಿದ್ದಾನೆಂದು 
ಸಂಶಯಿಸಿ ಇತರ ವಾನರನೊಡನೆ, ಅಲೋಚಿಸಿ ಎಭೀಷಣನನ್ನು ಅಲ್ಲೆ 
ಸಂಹರಿಸುವುದಕ್ಕಾಗಿ, ಬಟ್ಟ ಮರಗಳನ್ನೂ ಕಿತ್ತು ಹಿಡಿದು 
ಎಸೆಯುವುದಕ್ಕಾಗಿಯೂ ನಿಂತನು. ಎಲ್ಲ ವಾನರರು ಇವನನ್ನು ಕೊಲ್ಲಿ, 
ಕೆಡವಿ ಎಂದು ಕಠೋರವಾದ ಮಾತುಗಳನ್ನಾಡು-ತ್ತಿರುವಾಗಲೇ 
ಸ್ವಲ್ಪವೂ ವಿಚಲಿತನಾಗದೆ, ಕಠೋರ ಮಾತುಗಳನ್ನು ಅಲಕ್ಷಿಸಿ, 
ತಾಯನ್ನು ಅರಸಿ ಹೋಗುವ ಕರುವಿನಂತೆ ಶ್ರೀರಾಮನಿರುವ ಕಡಲಿನ 
ಉತ್ತರ ತೀರವನ್ನು ಸೇರಿ ನೆಮ್ಮದಿಯನ್ನು ಹೊಂದಿದನು ವಿಭೀಷಣನು. 


ಅರ್ಜುನನ ಶಂಖದ ಹೆಸರೇನು? 

ಕರ್ಣನ ಸಾಕು ತಾಯಿಯ ಹೆಸರೇನು? 
ಅರ್ಜುನನಿಗೆ ಎಷ್ಟು ಜನ ಪತ್ನಿಯರಿದ್ದರು? 
ಸತ್ಯವತಿಗೆ ಎಷ್ಟು ಜನ ಗಂಡುಮಕ್ಕಳಿದ್ದರು? 
ಗಾಂಧಾರಿಗೆ ಎಷ್ಟು ಜನ ಗ೦ಡುಮಕ್ಕಳಿದ್ದರು? 


ಜ್‌ ಲ ಯ ಜಾ 


Yathiraja Vedanta Trust 


11 









- ಉ.ವೇ. ಭರತ್‌ ಭಟ್ಟರ್‌ 


SO SS SS HS ತಮಿ ASS Se) 23838 
ವಿಗತಭೂಷಣ; ಭೀತಿಯೇ ಇಲ್ಲದವನು ಎಂದು ಶಬ್ದದ ಅರ್ಥ. 


ತನ್ನ ಬಗ್ಗ ಹಗುರವಾಗಿ ಮಾತಾಡಿ, ಕೊಲ್ಲುವವರೆಗೂ ಉದ್ಯುಕ್ತರಾದ 
ವಾನರರಲ್ಲೂ ಭಯವಿಲ್ಲದೆ ಅಲಕ್ಷಿಸಿ, ಧರ್ಮನಿಷ್ಠನಾದ ಶ್ರೀರಾಮನೇ 
ಗತಿಯೆಂದು ತಾನು ಶತ್ರು ಪಕ್ಷದವನಾದರೂ, ಶ್ರೀರಾಮನೆಂದಿಗೂ 
ಶರಣಾಗತರನ್ನು ಕೃಬಿಡುವುದಿಲ್ಲವಂಬ ಮಹಾವಿಶ್ವಾಸದಿ೦ದ, 
ತ್ರರೆಯಿಂದ ಮುಹೂರ್ತ ಕಾಲದಲ್ಲಿ ರಾಮ ಬಂದನು. ರಾಮನನ್ನು 
ಹೊಂದಲು ರಾಮನಿರುವ ಸ್ಥಳಕ್ಕೆ ಹೋಗಬೇಕಲ್ಲವೇ. ಲಂಕೆಯಲ್ಲಿ 
ದುಷ್ಟ ರಾವಣನ ಸಂಘದಲ್ಲಿರುವುದಕ್ಕಿಂತಲೂ, ಶ್ರೀರಾಮನಿಗೆ 
ಶರಣಾಗುವುದೋ ಅಥವಾ ವಾನನರಿಂದ ಹತನಾಗುವುದೇ 
ಮೇಲೆಂದು ವಿಭೀಷಣನು ತಿಳಿದಿರಬೇಕು. ಈ ಪರಿಪಕ್ಚತ ನಮಗೂ 
ಬೇಕಲ್ಲವೇ! 


ದೇವಾಲಯದಲ್ಲಿ ನಮ್ಮ ಬಗ್ಗೆ ಯಾರು ಏನೇ ಮಾತನಾಡಲಿ, ಅಲಕ್ಷಿಸಿ, 
ದೇವರೇ ಉದ್ದೇಶ್ಯವೆಂದು, ದೇವಾಲಯವೇ ಪುರುಷಾರ್ಥವಂದು 
ಭಾವಿಸಿ ದೇವಾಲಯಕ್ಕೆ ಬರುವವರು ಶ್ರೀ ವೈಷ್ಣವರು. ಸಂಸಾರದಲ್ಲಿ 
ಬಿದ್ದು ಸಾಯುವುದಕ್ಕಿಂತಲೂ, ಶ್ರೀರಾಮನ ಸಾನ್ನಿಧ್ಯದಲ್ಲಿ 
ನೆಮ್ಮದಿಯನ್ನು ಹುಡುಕುವುದೇ ಮೇಲೆಂದು ನಾವು ತಿಳಿಯಬೇಕಲ್ಲವೇ. 


ಅದು ಸರಿ, ಧರ್ಮಿಷ್ಟನಾದ ವಿಭೀಷಣನು ಈ ರೀತಿ ವಾನರರಿಂದ 
ಕಠೋರವಾದ ನುಡಿಗಳನ್ನು ಕೇಳುವಂತೆ ಏಕಾಯಿತು ಎಂಬ ಪಶ್ನೆ 
ಬರಬಹುದು. ಹಿಂದ ಇದೇ ವಿಭೀಷಣನು ಸೀತಾಪಹಾರ 
ವಿಷಯವಾಗಿ ರಾವಣನಿಗೆ ಎಚ್ಚರಿಕೆಯು ಮಾತುಗಳನ್ನು 
ಹೇಳಬೇಕಾದರೇ, ಸೀತೆಯನ್ನು ಸರ್ಪಕ್ಕೆ ಹೋಲಿಸಿ, ಈ ಸರ್ಪವನ್ನು 
ಮುಟ್ಟಿದರೇ ಕಚ್ಚುವುದು ಖಚಿತವೆಂದು ತಿಳಿಯದೇ ಅನುಚಿತವಾಗಿ 
ಸೀತೆಯ ಬಗ್ಗೆ ಮಾತನಾಡಿದ ಕಾರಣ ಈ ರೀತಿ ತಾನು ಮಾಡಿದ 
ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ತನ್ನ ಬಗ್ಗ ಕಠೋರ ನುಡಿಗಳನ್ನು 
ಕೇಳಬೀಕಾಯಿತು ಎಂದು ಪೂರ್ವಾಚಾರ್ಯರು ತೋರಿಸುತ್ತಾರೆ. 


ನಾವೂ ಸಹ ತಿಳಿದೋ, ತಿಳಿಯದೆಯೋ ಅನೇಕ ಅಪರಾಧಗಳನ್ನು 
ಮಾಡಿರುತ್ತೇವೆ. ನಮ್ಮ ಬಗ್ಗೆ ಯಾರಾದರೂ ಕೆಟ್ಟ ಮಾತುಗಳನ್ನು 
ಹೇಳಿದರೆ ನಾವು ಮಾಡಿದ ಪಾಪಗಳಿಗೆ ಪ್ರಾಯತಶ್ಲಿತ್ತವಾಯಿತೆಂದು 
ತಿಳಿದು ಭಗವದ್ಗುಣಗಳನ್ನು ಚಿಂತಿಸಬೇಕೇ ಹೊರತು ಅದರ 
ವಿಷಯದಲ್ಲಿ ದ್ವೇಷವನ್ನು ಬೆಳಸಿಕೂಳ್ಳಬಾರದು ಅಲ್ಲವೇ! 


ಪ್ರಶ್ನೋತರ 


ಲಬ `€ 
"ಐಲ ೫ ಊಟ '€ "ನೀಂ ಔೌಟಣುಐ 1 
ಊಟ 


ಮ 








ಪರಮಹಂಸೇತ್ಯಾದಿ ಶ್ರೀಶ್ರೀಪ ಪರವಾಕೊಟ್ಟೆ ಶ್ರಿ ಶೀಮದಾಂಡವನ್‌ ಪಾಂಡರೀಕಪುರಂ 
ಶ್ರೀ ಗೋಪಾಲದೇಶಿಕ Ee ಶತಮಾನೋತ್ಸವದ ವೈಭವ - 20 ಮಾರ್ಚ್‌ 2021 





ಪುರಪ್ಪಾಡು - ಉತವ ಆಶ್ರಮದ ವಿಶೇಷ ಸಂದರ್ಭಗಳ ಭಾವಚಿತ್ರಗಳ ಪ್ರದರ್ಶನ 





Yathiraja Vedanta Trust 


